ಮಾನವಿಕ ಕರ್ಣಾಟಕ 


ಸಂಪುಟ ೧೩ ಸಂಚಿಕೆ ೪ 


ಮೈಸೂರು 
ಮೈಸೂರು ವಿಶ್ವನಿದ್ಯಾನಿಲಯ 
೧೯೮೩ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತೆ 
ೇಖನಗಳನ್ನು ಮಾನನಿಕ ಕರ್ಣಾಟಕ" ದಲ್ಲಿ ಥ್ರ ಸಟಿಸ ಜಗಾ? ಲೇಖನ 
ಅನುವಾಡವಾಗಿದ್ದೆ ಕೆ ಮೂಲ ಲೇಖಕರ ಮತ್ತು ನ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲಜಿ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮ ತಿಯನ್ನೂ 
| ASR ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರತ ; 
ಅಥವಾ ಟ್ವಿಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯೆನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವುಗಳಲ್ಲಿ 
ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನ್ನೂ ಸೂಚಿಸಬೇಕು. 


ಲ ಸ್ವೀಕೃತವಾಗದ ಲೇಖನವನ್ನು ಒಂದಕ್ಕೆ ಪಡೆಯಬಯೆಸುವನರು ಈ ಬಗ್ಗೆ 
ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಸಿ. ಅದಕ್ಕೆ 
ತಗಲುವ ವೆಚ್ಚ ವನ್ನು ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುವ ವಿಚಾರ ಪ್ರಹೋಡಕವಾದಿ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 
ಪ್ರಕಟಿಸುವ, ಬಿಡುವ ಅಥವಾ ಸಣಕ್ಷ ರೋ 4 ಪ್ರಕಟಿಸುವ ಸಾ ತಂತ್ರ 


ಠಿ 
ಸಂ ೫ ಪಾದಕರಿಗೆ ಸೇರಿದೆ. 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತಕ 
ಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಪ್ರತಿ ಕಳುಹಿಸಿ 
ಕೊಡೆಬೇಕು. 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತ ಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ತಾತ ಕರ್ಣಾಟಕ, ಪ್ರಸಾರಂಂಗ್ಯ ಮಾನಸಗಂಗೋತ್ರಿ, 
ಮೈಸೂರು-೫೭೦ ೦೦೬ ಎಂಬ ನಿಳಾಸಕ್ಕೆ ಕಳುಹಿಸಬೇಕು. 


ಮಾನ್ಯರೆ, 
ಈ ಸಂಚಿಕೆಯೊಂದಿಗೆ ಮಾನನಿಕ ಕರ್ಣಾಟಕದ 13ನೆಯ. ಸಂಪುಟ ಮುಗಿಯು 
ತ್ಮೆ. 14ನೆಯ ಸಂಪುಟಕ್ಕೆ ತಮ್ಮ ಚಂದಾಹಣವನ್ನು ದಯವಿಟ್ಟು ತಕ್ಷಣವೇ ಕಳಿಸಿ 


ಕೊಡಿರಿ. ಹಾಗೆ ಕಳುಹಿಸುವಾಗ ಈ ಹಾಳೆಯ ಮಗ್ಗ ಲಿಗಿರುವ ಹಾಳೆಯಲ್ಲಿ ವಿವರ 
ಗಳನ್ನು ತುಂಬಿ ಕಳುಹಿಸಿಕೊಡಿರಿ. 


ಇಂತೀ ನಮಸ್ಕಾರಗಳು 
ಕೆ.ಟಿ. ನೀರಪ್ಪ 
ನಿರ್ದೇಶಕರು 


3 


ಮಾನ್ಯರೆ, 
ದಯವಿಟ್ಟು ನನ್ನನ್ನು/ ಈ ಸಂಸ್ಥೆಯನ್ನು " ಮಾನವಿಕ ಕರ್ಣಾಟಕದ' 
' ಹದಿಮೂರನೆಯ ಸಂಪುಟಕ್ಕೆ ಚಂದಾದಾರನನ್ನಾಗಿ ದಾಖಲು ಮಾಡಿಕೊಳ್ಳಬೇಕೆಂದು 
ಪ್ರಾರ್ಥಿಸುತ್ತೇನೆ. ವಾರ್ಷಿಕ ಚಂದಾಹಣ ನಾಲ್ಬು /ಆರು /ಎಂಟು ರೂಪಾಯಿಗಳನ್ನು 
ಮನಿಯಾರ್ಡರ” /ಜೆಕ್‌ /ಡ್ರಾಫ್ಟ್‌ ಮೂಲಕ ಇಂದು ಕಳುಹಿಸಿದ್ದೇನೆ. ನಿವರಗಳನ್ನು 
ಕೆಳಗೆ ನಮೂದಿಸಿದ್ದೇನೆ. 


ಈ. 


ವಿಳಾ 
3. 


ಹೆಸಸೆ: 


[ಸ್ಪಷ್ಟವಾಗಿ ತಿಳಿಯುವಂತೆ 
ಬರೆಯಿರಿ] 


ವಿಳಾಸ 


[ನಿದ್ಯಾರ್ಥಿಯಾಗಿದ್ದರೆ ಶಾಲೆ 
ಅಥವಾ ಕಾಲೇಜಿನ ಹಾಗೂ 
ಮನೆಯ ವಿಳಾಸಗಳೆರಡನ್ನೂ 
ನಮೂದಿಸಿರಿ] 

ಶಿಫಾರಸು 

[ವಿದ್ಯಾರ್ಥಿಗಳು ತನ್ಮು ಶಾಲಾ 
ಕಾಲೇಜುಗಳ ಮುಖ್ಯಸ್ಥರಿಂದ 
ತಾವು ಅಲ್ಲಿ ವ್ಯಾಸಂಗ ಮಾಡು 
ತ್ತಿರುವ ಬಗೆಗೆ: ಇಲ್ಲಿ ಶಿಫಾರಸು 
ಬರೆಸಬೇಕು] 

ಪತ್ರಿಕೆಯನ್ನು ರಿಜಿಸ್ಟ್ರೇಷನ್‌ 
ಮೂಲಕ ಕಳುಹಿಸಬೇಕೆ ? 
ಕಳೆದ ವರ್ಷ ನನ್ನ ಚೆಂದಾ 
4 ಹ 
ಸಂಖ್ಯೆ 

ಮಾನವಿಕ ಕಣಾಣಟಕ'ದಲ್ಲಿ 


ಸಗಳು : 


ತ್ರೆ 


ಇಂತೀ 
(ರುಜು) 


ೋರಿಸಬಹುದಾದ ನನ್ನ ಕೆಲವು ಮಿತ್ರರ 


[ತಿರುಗಿಸಿ 


ಓತ 


ಏಳಾಸ ; 


ಮಾನವಿಕ ಕರ್ಣಾಟಕದ ಚಂದಾ ವಿವರ: 


ಆಜೀನ ಸದಸ್ಯತ್ವ 

ಪ್ರತಿ ಸಂಪುಟಕ್ಕೆ ನಿದ್ಯಾರ್ಥಿಗಳಿಗೆ 
ಇತರರಿಗೆ 

ಸಂಸ್ಥೆಗಳಿಗೆ 


ಡೈರೆಕ್ಟರ್‌, ಪ್ರಸಾರಇಂಗೆ 
ಮೈ ಸೂರು-570006 


ರೂ. 
ರೂ. 
ರೂ. 
ರೂ. 


100-00 
4-00 
6-00 
8-00 


ಮಾನವಿಕ ಕರ್ಣಾಟಕ 


ಸಂಪುಟಿ ೧೩ ಸಂಚಿಕೆ ೪ 


೫೨ 


ಆಗ ಸ್ಟ್‌ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವನಿದ್ಯಾನಿಲಯ 
೧೯೮ 


MANAVIKA KARNATAKA, Kannada quarterly of the 
University of Mysore, Volume 13, Number 4, August 1983. 
Edited by Dr. B. ೩. Gopal and Dr. C.M. Muniramappa- 


All Rights Reserved 


ಪ್ರಧಾನೆ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಸಂಪಾದಕರು 
ಡಾ. ಬಾ. ರಾ. ಗೋಪಾಲ್‌ 
ಡಾ. ಸಿ. ಎಂ. ಮುನಿರಾಮಪ್ಪ 


ಪ್ರಕಾಶಕರು 
ಕೆ. ಟ. ವೀರಪ್ಪ 
ನಿರ್ದೇಶಕರು ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಟ್‌ ತ್ಕ ಷ್‌ ಹಾ 


ಮುದ್ರಕರು ' | 
ಶ್ರೀಲಕ್ಷ್ಮೀ ಮುದ್ರಣಾಲಯ, ರನೆ 'ಬೀದ್ರಿ'2 ನೇ ಕ್ರಾಸ್‌, ಮೈಸೂರು - 1 


೭೫ 1% 2 


೫ 


ನಿಷಯ ಸೂಚಿ 


ಮುಸ್ಲಿಂರ ಕೆಲವು ಸಂಪ್ರದಾಯೆಗಳು 

"ಜಾನಪದ' ವ್ಯಾಖ್ಯೆ ಕುರಿತು 

ಅರಿಸ್ಟಾಟಲ್‌ 

ಕನ್ನಡಕ್ಕೆ ಕಿಟಿಲ್‌ ಮತ್ತಿತರ 
ಮಿಶನರಿಗಳ ಕೊಡುಗೆ 

ರವೀಂದ್ರರ ದೇವರ ಕಲ್ಪನೆ 

ಸಾಮಾಜಿಕ ಅರಣ್ಯ ಸಂವರ್ಧನೆ 


ಭಾರತೀಯ ತತ್ವಶಾಸ್ತ್ರದ ತಿರುಳು 


ಕೆ. ಮೊಹಮ್ಮದ್‌ ಶರೀಫ್‌ 
ಅಂಬಳಿಕೆ ಹಿರಿಯೆಣ್ಣ 


ಫೆ. ಎಸ್‌. ರಾಮ ಕೃಷ್ಣರಾವ್‌ 


ಎಂ. ಜಯೆಂತೀಬಾಯಿ 
ನಿ. ಎನ್‌. ಶೇಷಗಿರಿರಾನ್‌ 


'ಆರ್‌. ಕೆ. ಸೋಮಶೇಖರ್‌ 


ಜಿ. ಎನ್‌. ಕುಂದರಗಿ 


೧೯ 


೫೬ 


ಈ ಸಂಚಿಕೆಯೆ ಲೇಖಕರು 


ಕೆ. ಮೊಹಮ್ಮದ್‌ ಶರೀಫ್‌ 


ಅಂಬಳಿಕೆ ಏಠಿಯೆಣ್ಣ 


ಫೆ. ಎಸ್‌. ರಾಮಕೃಷ್ಣರಾವ್‌ 


ಎಂ. ಜಯಂತೀಬಾಯಿ 


ವಿ. ಎನ್‌. ಶೇಷಗಿರಿರಾವ್‌ 


ಆರ್‌. ಕೆ. ಸೋಮಶೇಖರ್‌ 


ಜಿ. ಎನ್‌. ಕುಂದರಗಿ 


ಶಾಸನ ಸಹಾಯಕ, ಎಪಿಗ್ರಾಫಿಯ 
ಕರ್ನಾಟಕ ವಿಭಾಗ, ಕನ್ನಡ ಅಧ್ಯಯನ 
ಸಂಸ್ಥೆ, ಮಾನಸಗಂಗೋತ್ರಿ, 
ಮೈಸೂರು-೫೭೦ ೦೦೬ 


ಅಧ್ಯಾಪಕ, ಜಾನಸದ ವಿಭಾಗ, ಕನ್ನಡ 
ಅಧ್ಯಯನ ಸಂಸ್ಥೆ, ಮೈ ಸೂರು..೫೭೦ ೦೦೬ 


ತತ್ವಶಾಸ್ತ್ರ ಪ್ರಾಧ್ಯಾಪಕರು (ನಿವೃತ್ತ). | 
೩೬, ಮೊದಲನೆಯ ಮುಖ್ಯ ರಸ್ತೆ 
ಜಯಲಕ್ಷ್ಮೀಪುರಂ, ಮೈ ಸೂರು-೫೭ ೦೦೧೨ 


ಸಹಾಯಕ ಭಾಷಾಂತರಕಾರರು, 
ಭಾಷಾಂತರ ಮತ್ತು ಪಠ್ಯ ಪುಸ್ತಕ ವಿಭಾಗ 
ಕನ್ನಡ ಅಧ್ಯಯನ ಸಂಸ್ಥೆ, 

ಮೈ ಸೂರು.೫೭೦ ೦೦೬ 


ಮಾನಸಗಂಗೋತ್ರಿ, ಮೈಸೂರು-೫೬೦ ೦೦೬ 


ಅಧ್ಯಾಪಕ, ಸಸ್ಯಶಾಸ್ತ್ರ ವಿಭಾಗ, 
ಮಾನಸಗಂಗೋತ್ರಿ, ಮೈ ಸೂರು 


ರೀಡರ್‌, ತತ್ವಶಾಸ್ತ್ರ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 


ಫೆ. ಮೊಹಮ್ಮದ್‌ ಶರೀಫ್‌ 


ಮುಸ್ಲಿಮರ ಕೆಲವು ಸಂಪ್ರದಾಯಗಳು 


ಮುಸ್ಲಿಮರು ಪ್ರಪಂಚದ ಅನೇಕ ಭಾಗಗಳಲ್ಲಿ ಹರಡಿ ಬಹುಕಾಲ ಅಲ್ಲಿ ನೆಲಸಿ 
ಆಯಾಯೂ ದೇಶದ ಪದ್ಧತಿಗಳನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಆದ ಕಾರಣ 
ಅವರ ಸಂಪ್ರದಾಯಗಳಲ್ಲಿ ಸ್ವಲ್ಪಮಟ್ಟಿಗೆ ವ್ಯತ್ಯಾಸಗಳಿವೆ. ಇಲ್ಲಿ ಎಲ್ಲ ಮುಸ್ಲಿ ಮರ 
ತುದ ಯಗಳನ್ನು ಕುರಿತು ಸಂಪೂರ್ಣವಾಗಿ ಹೇಳುವುದು ಕಷ್ಟ. ಆದರೆ ಧರ್ಮ 
ಸಂಬಂಧವಾದ ಸ್ರತಿಕ್ರಿಯೆಗಳಲ್ಲೂ, ಕರ್ಮಗಳಲ್ಲೂ, ಕೆಲವು ನೀತಿನಡವಳಿಕೆಗಳಲ್ಲೂ 
ಬಹುಮಟ್ಟಿ ಗೆ ಎಲ್ಲ ಮುಸ್ಲಿಮರಲ್ಲೂ ಹೋಲಿಕೆಗಳು ಇವೆ. ಅಂತಹ ಹೋಲಿಕೆಗಳಿರುವ 


ಸಂಪ್ರದಾಯಗಳಲ್ಲಿ ಕಲವನ್ನು ಇಲ್ಲಿ ಹೇಳಿದೆ. ಖುರಾಸಿನಲ್ಲಿ ಹೇಳಿರುವ ಸಂಪ್ರದಾಯ 


ಗಳು ಬಹಳ ಕಡಿಮೆ. ಅನೇಕೆವು ಸರಂಪರಾಗತವಾಗಿಯೂ ಇನ್ನು ಕೆಲವು ಆಯಾಯೂ 
ದೇಶಗಳ ರೀತಿಗಳನ್ನು ಅನುಸರಿಸಿಯೂ ಬಳಕೆಗೆ ಬಂದಿವೆ. ಇಸ್ಲಾಂ ಧರ್ಮದ ಸ್ಥಾಸಕ 
ರಾದ ಮೊಹಮ್ಮದ್‌ ಪೈಗಂಬರ್‌ ` ಅವರು ಕೆಲವನ್ನು ಅರಬೀ ಹಸ ತೆಗೆದು 
ಕೊಂಡರು. ತ್ತೆ ಕೆಲವನ್ನು ತಾವೇ ಹೊಸದಾಗಿ ತ ತ್ರರಂಭಿಸಿದರು. 

ಮುಸ್ಲಿ ಮರ ಸಂಪ್ರ ER ಅನೇಕ. ಅವುಗಳಲ್ಲಿ ಜನನ ಸುನ್ನ ತ್‌ ಅಥವ 
ಖತ್ತ್ವ ಮದುವೆ, ತಲಾಖ್‌, ವಘಾತ್‌ ಅಥವ ಮೃತ್ಯು ಮತ್ತು ಪರ್ದಾ ಪದ್ಧತಿ ಬಹು 
ಮುಖ್ಯವಾದುವು. 


ಜನನ 
ಮಗುವು ಜನಿಸಿದ ತಕ್ಷಣ ಅದನ್ನು ಚೆನ್ನಾಗಿ ತೊಳೆದು ಶುಭ್ರವಾದ ಬಟ್ಟಿಯ 


' ಮೇನೆ ಮಲಗಿಸುತ್ತಾರೆ. ನಂತರ ಆ ಊರಿನಲ್ಲಿರುವ ಪ್ರಧಾನ ಖಾಜಿ ಅಥವಾ "ಬೀತಿ 


ಯಾರಾ ದರೊಬ್ಬ ರು ) ಮಗುವಿನ ಬಲಕಿವಿಯಲ್ಲಿ "ಅಜಾಂ' ಮತ್ತು ಎಡಕಿನಿಯಲ್ಲಿ "ಇಖಾ 
ಮತ್‌'ನ ಮಂತ್ರ ಗಳನ್ನು ಹೇಳುತ್ತಾರೆ. ಈ ಸಂಪ್ರದಾಯವನ್ನು ಮೊಹಮ್ಮ ದ್‌ 
ಪ್ಲೈಗಂಬರ್‌ ಅವರು ಪ್ರಾರಂಭಿಸಿದರು. ಅಲ್ಲದೆ ಅನೇಕ ವೇಳೆ ಅವರೇ ಸ್ವತಃ ತನ್ಮು 
ಬಂಧುಗಳ ಮತ್ತು ಅನುಯಾಯಿಗಳ ಮನೆಗಳಿಗೆ ಆ ದಿವಸ ಹೋಗಿ ವುಗುವಿನ ಕಿವಿ 
ಯಲ್ಲಿ ಮಂತ್ರ ಗಳನ್ನು ಹೇಳುತ್ತಿದ್ದ ರಂತೆ. ಖಾಜೀಗಳೇ ಇದ್ದು ಈ ಕೆಲಸ ವನ್ನು ಮಾಡ 
ಬೇಕೆಂಬ ನಿಯಮವಿಲ್ಲ. ಈ ಮಂತ್ರ ಗಳನ್ನು ತಿಳಿದ ಯಾರೇ ಆಗಲಿ ಈ pS 


| 


ಮಾನಕ ಕರ್ಣೂಟಿಕ 


ಸಂಸ್ಥಾರವ ನ್ನು ನಡೆಸಬಹುದು. ಆ. ದೇ ಸಂದರ್ಭದಲ್ಲಿ ಮಗುವಿನ ದೀರ್ಫಾಯೆಸ್ಸು, 
ಗರಗರ ಫಾಕೆಯಾ (ಪ್ರಾರ್ಥನೆ) ಹಾಗು ದಾನಧರ್ಮಗಳನ್ನು ಮಾಡುವ 
ಸಂಪ್ರ ದಾಯಗಳೂ ಇವೆ. ಮಗುವು ಜನಿಸಿದ ಏಳನೆಯ ದಿವಸ ಅದರ ತಲೆಯ 
ಕೂದಲುಗಳನ್ನು ತೆಗೆಯುತ್ತಾರೆ. ಅಂದು ನಾನ ುಕರಣವೂ ನಡೆಯುತ್ತ ದೆ. ಮಗುವಿನ 

ಜನ್ಮ ದ ತೊದಲ ವಾರ ದೇವರ ಹೆಸರಿನಲ್ಲಿ ಒಂದು ಮೇಕೆಯನ್ನು ಬಲಿ ಕೊಡುತ್ತಾ of 
ಈ ಸಂಪ್ರದಾಯಕ್ಕೆ "ಹಖೀಖಾಹ್‌' ಎನ್ನುವರು. ಬಹುಶಃ ಧರ್ಮ ಪ್ರ ಬಾದಗಳಾಥ 
ಇಬ್ರಾ ಚರ್‌ ಖಲೀಲುಲ್ಲಾಹ್‌- ಇವರ. ಬಲಿದಾನ ಧರ್ಮದ ಸ ರಣೆಗಾಗಿ ಈ ಒಲಿ 
ದಾನ ಅಚರಣೆಗೆ ಬಂದಿರಬಹುದು. ಮಗುವು ಹುಚ್ಚಿದ ಏಳನೆಯ ದಿವಸವೇ ಈ ಸಂಸ್ಕಾರ 
ನಡೆದರೆ ಉತ್ತಮ. ಆದರೆ ಯಾವುದಾದರೂ ಸ ಹಾಗೆ ಮಾಡಲು ಆಗದಿ 
ದ್ದಾಗ ಏಳು ವರ್ಷಗಳಲ್ಲಿ ಯಾವ್ರೆದಾದಕೊಂದು ದಿವಸ ಈ ಸಂಸಾರವನ್ನು ನಡೆಸ 
ಜಾಡು. ಈ ಸಂಪ್ರ ದಾಯವನ್ನು ಮೊಹನಮ್ಮ ದ್‌ ಪೆ ಪ್ಸೈೆಗಂಬರ್‌ ಅವರೇ ಪ್ರಾ ರಂಭಿಸಿದ್ದ 
ಕಾರಣ ಇದಕ್ಕೆ ಮುಸ್ಲಿಮರು ಹೆಚ್ಚು ಮಾನ್ಯತೆ ಕೊಟಿ ದ್ದಾರೆ. 

ಮಗುವಿನ ನಾಮಕರಣದ ವಿಷಯದಲ್ಲಿ ಯಾವ ನಿಯಮವೂ ಇಲ್ಲ. ಸಾಮಾನ್ಯ 

ವಾಗಿ ಮುಸ್ಲಿಮರು ತಮ್ಮ ಮತ ಸ್ಕಾಃ ಸಕ ಮೊಹನ್ನು ದ್‌ ಪೈಗಂಬರ್‌ ಅವರು ತಮ್ಮ 
ಕಾಲದಲ್ಲಿ ತನ್ನ ಅಥವ 'ಬೀರೆಯವರ ಮಕ್ಕಳಿಗೆ ಹೊ ರೀತಿಯ ಹೆಸರುಗಳನ್ನು ಇಟ್ಟಿ 
ದ್ದೆ ಜೇ pk ಹೆಸರುಗಳ ಳನ್ನು ಇಡುತ್ತಾ ಕೆ. ಉದಾಹರಣೆಗೆ : - ಹಸನ್‌, ಹರ್ಷ 
ಅಲ್ಲಿ, ಇಬ್ರಾಹೀವತ್‌ ಇತ್ಯಾದಿ. ಹಾಗೆಯೇ "ಅಬ್‌ ', "ಗುಲಾವತ್‌,' *ಆಬಿದ್‌? 
ಮುಂತಾದ ಶಬ್ದಗಳನ್ನು “ಅಲ್ಲಾಹ್‌? ಇತ್ಯಾದಿ ಶಬ್ದದೊಂದಿಗೆ ಸೇರಿಸುವೆದರಿಂದ 
ಉಂಟಾಗುವ ಹೆಸರುಗಳನ್ನು ಮುಸ್ಲಿಮರು ಹೆಚ್ಚ ಬಯಸುತ್ತಾರೆ. ಉದಾಹರಣೆಗೆ :- 
ಅಬ್ದುಲ್ಲಾ, ಅಬ್ದುರ್‌ ರಹಮಾನ್‌, ಅಬ್ದುಲ್‌ ಗಫಾರ್‌, ಆಬಿದ್‌ ಹುಸೇನ್‌, 
ಗುಲಾಮ್‌ ಆಬಿದ್‌, ಗುಲಾಮ್‌ ಮೊಹಮ್ಮ ದ್‌, ಗುಲಾಮ್‌ ಅಲೀ ಇತ್ಯಾದಿ. 
ಹುಡುಗಿಯರ ಹೆಸರುಗಳನ್ನಿಡುವಾಗ ಮೊಹಮ್ಮದ್‌ ಸ್ಸೆಗೊಬರ್‌ ಅವರ ಹೆಂಡತಿಯರ 
ಅಂದರೆ ಖತೀಜ, ಆಯೆಷಾ ಇತ್ಯಾದಿ ಅಥನ ಅಂದಿನ ಇನ್ನಿತರೆ ಹೆಸರುಗಳೆನ್ಲಿಡಲು 
ಧಾರ್ಮಿಕ ಪ್ರವೃತ್ತಿಯ ಮುಸ್ಲಿಮರು ಹೆಚ್ಚು ಇಷ್ಟಪಡುತ್ತಾ ರೆ. ಭಾರತದಲ್ಲಿ ಅನೇಕರು 
ಇಲ್ಲಿಯ ಪ್ರಭಾಸ್‌ ಬಾಬಾ, ಬಾಪೂ, ಸ ಇತ್ಯಾದಿ ಭಾರತೀಯ ಹೆಸರಸ್ಸಿಡು 
ವ್ರೆದು ರೂಢಿಯಲ್ಲಿದೆ. ಆದರೆ ಧಾರ್ಮಿಕ ಪ್ರವೃತ್ತಿಯ ಜನರು ಇದನ್ನು ಇಷ್ಟಪಡುವ 
ದಿಲ್ಲ. ಹಿಂದುಗಳಲ್ಲಿರುವ ನ ನನ್ಯ ತಿಯಂಸೊಸಗಿಸಾನ ; ಈಶ್ವರ, ಸರಮೇಶ್ವ ರ್ಕ ತು 
ನಾಥ, ಗಣಪತಿ, ಲಕ್ಷ್ಮಿ ನಾರಾಯೆಣ, ಕೃಷ್ಣ, ಲಕ್ಷ್ಮಿ, “ಸ್ವ ತಿ, ಫಿ ಗೌರಿ 
ಮುಂತಾದ ಜೀವ ಜೀವತೆಗಳ ಹೆಸರುಗಳನ್ನ ಡುವ ಪದ್ಧ ಮ ಮುಸ್ಲಿಮರಲ್ಲಿ ಕೇವಲ 
"ಖುದಾ' ಅಥವ "ಅಲ್ಲಾಹ್‌' ಈ ಹೆಸರುಗಳನ್ನ ಡುವ “ಪದ್ದತಿ ಇಲ್ಲ. 


ಮುಸ್ಲಿಮರ ಕೆಲವು ಸಂಪ್ರದಾಯಗಳು 3 


ಸುನ್ನತ್‌ ಅಥವ ಖತ್ನ 
ಇದು ಗಂಡು ಮಗು ಹುಟ್ಟಿದ ಕೆಲವ್ರು ತಿಂಗಳುಗಳಲ್ಲಿ ಅಥವ ವರ್ಷಗಳಲ್ಲಿ 
ಮಾಡಲೇಬೇಕಾದ ಒಂದು ಸಂಸ್ಕಾರ. ಗಂಡು ಮಗುವಿನ ಜನನೇಂದ್ರಿಯದ ತುದಿಯ 
ಭಾಗದ ಚರ್ಮವನ್ನು ಕತ್ತರಿಸುವ ಸಂಪ್ರದಾಯ ಯೆಕ್ಟೆ ಸುನ್ನತ್‌? ಅಥವ "ಖತ್ನ' ಅಥವಾ 
"ಮುಸಲ್ಮಾ ಸಿ? ಎನ್ನುತ್ತಾ ಕೆ. ಇದರ ಅರ್ಥ ನಿಯಮ, ಕಾನೂನು, ರೀತಿ, ಮಾರ್ಗ, 
ಮೊಹನ್ನು ದ್‌ ಪೈಗಂಬರ್‌ ಅವರು ಮಾಡಿದ ಕೆಲಸ ಇತ್ಯಾದಿ. ಇದು ಒಂದು ಅನಿ 
ವಾರ್ಯೆ ಸಂಸ್ಕಾರ. ಏಕೆಂದರೆ ಈ ಸಂಸ್ಕಾರ ನಡೆದ ನಂತರವೇ ಮುಸ್ಲಿಂಧರ್ಮದ 
' ದೀಕ್ಷೆ (ಸುನ್ನತ್‌) ಪೂರ್ಣವಾಗುವುದು. ಇದು ಇಸ್ಲಾಂ ಧರ್ಮ ಹುಟ್ಟುವ ಮೊದಲೇ 
ಅಂದರೆ ಇಬ್ರಾಹೀವತ್‌ ಖಲೀಲುಲ್ಲಾಹ್‌ ಇವರ ಕಾಲದಿಂದಲೇ ಅರಬ್‌ದೇಶದಲ್ಲಿ 
ಜಾರಿಯಲ್ಲಿತ್ತು. ಇಸ್ಲಾಂ ಪೂರ್ವದ ಅರಬರು, ಯೆಹೂದ್ಯರು, ಆಫ್‌ಘಾನಿಸ್ತಾ ತ 
ಕಾಫಿರರು. ಆಫ್ಲಿಕದ "ಹಲವು ಬುಡಕಟ್ಟಿನ ಜನರು, ಅಬಿಸೀನಿಯದ ಕ್ರೈಸ್ಮರು, 
ಈಜಿಪ್ಟ್‌, ಆಸ್ಟ್ರೇಲಿಯ ಮೊದಲಾದ ದೇಶದ ಜನರಲ್ಲಿ ಈ ಪದ್ಧತಿ ಬಹಳ ಹಿಂದಿನಿಂದಲೂ 
ಜಾರಿಯಲ್ಲಿತು". 
ಸಾಮಾನ್ಯವಾಗಿ ಮಗುವಿನ ಏಳನೆಯ ವರ್ಷದಿಂದ ಹನ್ನೆರಡನೆಯ ವರ್ಷಗಳವರೆಗೆ 
: ಈ ಸಂಸ್ಥಾರ ಮಾಡುತ್ತಾರೆ. ಆದರೂ ಮಗುವು ಹುಟ್ಟಿದ ಏಳನೆಯ ದಿನಸದ ನಂತರೆ 
ಯಾವಾಗಲಾದರೂ ಇದನ್ನು ಮಾಡೆಬಹುದು. ಆದುದರಿಂದ ಇದು ಅನೇಕ ವೇಳೆ 
ಮೇಲೆ ತಿಳಿಸಿನ "ಹೆಖೀಖಾಹ್‌' ಸಂಸ್ಥಾರದ ಜೊತೆಗೆ ಮಾಡುತ್ತಾರೆ. ಹಿಂದುಗಳ 
' ಉಪನಯನ ಸಂಸ್ಕಾರಕ್ಕೆ ಇದನ್ನು ಹೋಲಿಸಬಹದು. ಇದನ್ನು ಮುಸ್ಲಿಮರು ಹಿಂದು 
ಗೆಳ ಉಪನಯನ ಸಂಸ್ಥಾರದಂತೆ ಬಹಳ ವಿಜೃಂಭಣೆಯೊಂದಿಗೆ ಅಚರಿಸುತ್ತಾ ರೆ. 
: ಆಧುನಿಕ ವೈದ್ಯರ ಅಭಿಪ್ರಾಯದಂತೆ ಖತ್ನಾ ಸಂಸ್ಕಾರ ಆರೋಗ್ಯದ ದೃಸ್ಟಿ 
ಯಿಂದ ಒಳ್ಳೆ ಯದು. ಸ್ವಚ್ಛ ತೆಯ ದೃ ಷ್ಟಿ ಹಾಕಿಯ ಇದು ಒಳ್ಳೆ ಯೆ ಪದ್ಧ ತಿ. 
ಸಾಮಾನ್ಯವಾಗಿ. ಚಕ ಹೇಳಿರುವ ನಾಮಕರಣ, ಸರ್‌ ಮತ್ತು 
ಸುನ್ನತಿ” ಸಂಪ್ರದಾಯಗಳ ಜೊತೆಗೆ ಕ್ರಮೇಣ ಮಗುವಿಗೆ ಅಕ್ಷರಾಭ್ಯಾಸ, ಖುರಾನ್‌ 
ಇ ಅಧ್ಯಯನ ಮೊದಲಾದ ಕರ್ಮಗಳನ್ನು ನಡೆಸುತ್ತಾರೆ. ಇದನ್ನು ಬಿಸ್ಮಿಲ್ಲಾಹ್‌' ಎಂದು 
' ಕರೆಯುತ್ತಾರೆ. ಇದು ಧಾರ್ಮಿಕ ಸಂಪ್ರದಾಯವಲ್ಲ, ಪರಂಪರಾಗತವಾಗಿ ಬಂದಿರುವ 
ಪದ್ಧತಿ, 


ಸ 
`ಸ 
ಇ 


ತೌ 


.. ಮುಸ್ಲಿಮರಲ್ಲಿ ಮದುವೆಗೆ ಎರಡು ಶಬ್ದಗಳು ಬಳಕೆಯಲ್ಲಿವೆ. ಒಂದು “ನಿಕಾಹ್‌”, 
ಇನ್ನೊ ್ಲಂದು “ಷಾದೀ'. "ನಿಕಾಹ್‌ ಎಂಬುದು ಅರಬಿ ಭಾಷ ನೆಯ ಶಬ್ದ. ಇದರ ಮೂಲ 
ಅರ್ಥ "ಶರೀ ಸಂಬಂಧ ಅಥವ ಸಂಭೋಗ. *ಷಾದೀ' ಫಾರಸಿ ಭಾಷೆಯ ಶಬ್ದ. ಇದರ 
ಅರ್ಥ "ಸಂತೋಷ' ಅಥವ "ಆನಂಜೋತ್ಸವ'. ಮದುವೆ ಒಂದು ಸಂತೋಷಕರವಾದ 


ಡಿ 


೪ ಮಾನವಿಕ ಕರ್ಣಾಟಕ 


ಸಂಸ್ಕಾರವಾದುದರಿಂದ "ಷಾದೀ' ಎಂಬ ಶಬ್ದ ಹೆಚ್ಚು ಬಳಕೆಯಲ್ಲಿ ಬಂದಿರಬಹುದು. 
ಮುಸ್ಲಿಮರಲ್ಲಿ ಸಾಮಾನ್ಯವಾಗಿ ಎಲ್ಲಶೂ ಮದುವೆ. ಮಾಡಿಕೊಳ್ಳುತ್ತಾರೆ. ಮೊಹ 
ಮ್ಮದ್‌ ಪೈಗಂಬರ್‌ ಅವರು ಬ ಬ್ರಹ್ಮಚರ್ಯೆಯನ್ನು ಒಸ್ಸದೆ ಮದುವೆಗೆ ಪ್ರೋತ್ಸಾಹ 
ಕೊಟ್ಟ ರು. ಅವರು ಒಮ್ಮೆ ಮದುವೆ ಮಾಡಿಕೊಂಡ ತಾ ಅರ್ಧ ಧರ್ಮವನ್ನು 
ಸಾಧಿಸಿದಂತೆ” ಎಂದು ಹೇಳಿದರಂತೆ. ಆದುದರಿಂದಲೇ ಸೂಫಿ ಸಾಧುಗಳು ಕೂಡ 
ಮಡುವೆ ಮಾಡಿಕೊಂಡು ಸಂಸಾರಿಗಳಾ ಗಿರುತ್ತಿ ದ್ದ ರು. 
ಮದುವೆಯ ಆಚರಣೆಯ ಬಗ್ಗೆ ಹೇಳುವುದಾದರೆ ಹಿಂದುಗಳೆಂತೆಯೇ ಮುಸ್ಲಿಮ 
ರಲ್ಲೂ ಹೆಣ್ಣಿನ ಮನೆಯಲ್ಲೇ ಸಜೆ ನಡೆಯುತ್ತದೆ. ಗಂಡಿನ ಕಡೆಯವರೆಲ್ಲ ಸೇರಿ 
ಹೆಣ್ಣಿ ನ ಮನೆಗೆ ಮೆರವಣಿಗೆಯಲ್ಲಿ ಹೋಗುತ್ತಾ ಕಿ ಹುಡುಗಿಯ ಕಡೆಯವರಿಂದ ಸಂಭ್ರ 
ಮದ ಸಾ ್ರಿಗತವಾದ ನಂತರ ಗಾನ ಸ ಸಂಸ್ಕಾರದ ಕಾರ್ಯಕ್ರಮ ನಡೆಯುತ್ತ ದೆ. ಇದ 
ಗಿ ಆ ps ಖಾಜಿಯೆನ್ನು ಹ್ವಾನಿಸುವರು. ಖಾಜಿಯವರು ಅರಬಿ ಭಾಷೆ 
ಯಲ್ಲಿರುವ «ಖುತ್ಪ-ಏ-ನಿಕಾಹ್‌' ನಾತ ಮದುವೆಯ ಮಂತ್ರವನ್ನು ಓದುತ್ತಾ ರೆ. 
ಅನಂತರ "ಮಹೆರ್‌'ನ ಅಥವ ವಧುನಿಗೆ ಕೊಡಬೇಕಾದ ಧನದ ಮೊತ್ತ 
ವನ್ನು ತಿಳೆದು ಮೊದಲು ವರನನ್ನು ಅನಂತರ ವಧುವನ್ನು ಇಷ್ಟು ಮಹರ್‌ನ 
ಮೊತ್ತದೊಂದಿಗೆ ನಿನ್ನಿಬ್ಬರೆ ವಿವಾಹ ನಡೆಸಲಾಗುತ್ತದೆ. ಇದಕ್ಕೆ ವಮ ಒಪ್ರಿಗೆ 
ಇದೆಯೋ ಎಂದು ಮೂರು ಬಾರಿ ಕೇಳುತ್ತಾರೆ. ಇದಕ್ಕೆ ವಧು-ವರರು ಟೆ 
ಬಾರಿ “ಹೌದು ನನಗೆ ಒಪ್ಪಿಗೆ ಇಡೆ? ಎನ್ನಬೇಕು. ಆದರೆ ಮುಸ್ಲಿಮರಲ್ಲಿ ಪರ್ದಾ 
ಪದ್ಧತಿ ಇರುವುದರಿಂದ ವಧು ತಾನೇ ತನ್ನ ಈ ಒನ್ಪಿಗೆ ಕೊಡಲು ಸಾಧ್ಯವಿಲ್ಲವಾದ 
ಕಾರಣ ಈ ಸಮಯದಲ್ಲಿ ಒಬ್ಬ ವಕೀಲ ಅಥವ ಇಬ್ಬರು ಸಾಕ್ಷಿದಾರರ ಎದುರಿನಲ್ಲಿ 
ವಧುವಿನ ಒಪ್ಪಿ ಗೆಯನ್ನು, ಪಡೆಯುತ್ತಾರೆ. ನಂತರ ಖಾ ಜಿಯವರು ವಧೂ- ವರರಿಗೆ 
ಆಶೀರ್ವಚನ 'ನೀಡುಹಾ; ರೆ; ಆಗ ಮದುವೆಯಲ್ಲಿ ನೆರೆದಿರುವ ಎಲ್ಲರೂ ಈ ಆಶೀರ್ವಚನ 
ಸಮಯದಲ್ಲಿ ಕೈಗಳನ್ನು ಎತ್ತಿ ಭಾಗಿಗಳಾಗುತ್ತಾ ರೆ. ಈ ಸಂದರ್ಭದಲ್ಲಿ ವಧೂವರರಿಂದ 
ಖುರಾನಿನ ಪವಿತ್ರ ಮಂತ್ರವನ್ನು ನ್ನು ಓದಿಸುತ್ತಾರೆ. ಖಾಜೀಸಾಹೇಬರು ಈ ಮದುವೆ 
ಯನ್ನು ತಮ್ಮ ಪುಸ್ತಕದಲ್ಲಿ ದಾಖಲು ಮಾಡಿಕೊಳ್ಳುತ್ತಾರೆ ಹಾಗೂ ಇದಕ್ಕೆ ವಧೂ 
| ಪಾ ಅವರ ತಂದೆಯವರ ಮತ್ತು ಸಾಕ್ಷಿದಾರರ ಸಹಿಗಳನ್ನು ಪಡೆಯುತ್ತಾರೆ. 
ಈ ಪುಸ್ತಕವನ್ನು ಖಾಜಿಯವರು ಸುರಕ್ತಿತವಾಗಿಟ್ಟಿರುತ್ತಾರೆ. ಏಕೆಂದರೆ ಇದು ಮಡು 


ವೆಯ ಒಂದು ಅಧಿಕೃ ತ ದಾಖಲೆ. ಅನಂತರ ಬಾದಾಮಿ, ಖರ್ಜೂರ, ಕಲ್ಲುಸಕ್ಕ ರೆ 


ಇತ್ಯಾದಿ ಸೂಚ. ಕ. ಇದು ಮೊಹನ್ಮುದ್‌ ಪೈಗಂಬರ್‌ ಅವರ ಕಾಲದಿಂದ ಬಂಡೆ 
ಸಂಪ್ರದಾಯ. ಈ ಎಲ್ಲಾ ಸಂಪ್ರದಾಯಗಳು ಮುಗಿದ ನಂತರ ಎಲ್ಲರಿಗೂ ಭೋಜನ 
ಕೂಟ ಏರ್ಪಾಡು ಮಾಡಿರುತ್ತಾರೆ. ನಂತರ “ಜಿಲ್‌ವಹ್‌' ಕರ್ಮ ನಡೆಯುತ್ತದೆ. 
ಇದು ವಧುವನ್ನು ವರನ ಕಡೆ ಯವರಿಗೆ ಒಪ್ಪಿಸುವಾಗ ನಡೆಯುವ ಸಂಸ್ಕಾರ. ಟಾ 
ತರುವಾಯ ದಿಬ್ಬಣದವರೊಂದಿಗೆ ವಧುವನ್ನು ವರನ ಮನೆಗೆ ಕಳುಹಿಸುತ್ತಾರೆ. 


ಮುಸ್ಲಿಮರ ಕೆಲವು ಸಂಪ್ರದಾಯಗಳು ೫ 


ಭಾರತದ ಮುಸ್ಲಿಮರಲ್ಲಿರುವ ವಿವಾಹ, ನಿಶ್ಚಿತಾರ್ಥ, ದಿಬ್ಬಣ ಹೋಗುವುದು 

ವರನ ಮೆರವಣಿಗೆ ಮೊದಲಾದುವ್ರೆ ಹಿಂದುಗಳನ್ನು ಅನುಕರಿಸಿ ಮಾಡುವ ಸಂಪ್ರದಾಯ 

ಗಳಂತಿವೆ. ಮುಸಲ್ಮಾನರಲ್ಲಿ ಮದುವೆಗೆ ಎಷ್ಟು ಧಾರ್ಮಿಕ ಮಹತ್ವ Meh ಅಷ್ಟೇ 
ಸಾಮಾಜಿಕ ಮಹತ ವೂ ಇ ಒಂದು ದೃ ಸಿಯಲ್ಲಿ ಅದರ ಹುಸಲೂಡ್ಯಕ ರೂಪ 
"ಇಕರಾರ” ನಾಮ? (೪॥ contract) ೫ ತ್‌ ರೆ. ಒಸ್ಸ ಇದದ ಆಧಾರವೆನ್ನ ಹ 


ಖಾಜಿ ಇಲ್ಲದಿದ್ದರೂ ವರನೇ ಅಥವ ಇನ್ನೊಬ್ಬ ವ್ಯಕ್ತ ಎರಡು ಜನ ಸಾಕ್ಷಿಗಳ ಮುಂದೆ 


ವಿವ:ಹಕ್ಕೆ ಸಂಬಂಧನಟ್ಟಿ ಖುರಾನಿನಲ್ಲಿರುವ ಮಂತ್ರಗಳನ್ನು ಓದಿ ಮದುವೆಯನ್ನು 


: ಪೂರ್ತಿಗೊಳಿಸಬಹುಹು. ಮುಸ್ಲಿಮರ ಮದುವೆಯಲ್ಲಿ ಸಿ ಸ್ತ್ರೀ ಸ್ಥಾ ತಂತ್ರ ಮತ್ತು 


ಸಮಾನತೆ ಒಂದು ವಿಶಿಷ್ಟ ಘಕರ್ಷಳ ವಿಷಯೆ. 'ಹೊಹಮ್ಮ ದ್‌ ಫ್ಸೆ ಗಂಬರರಿಗೂ 
ಮೊದಲು ಆರಬ್‌ಜೇಶೆನಲ್ಲಿ. ಸ್ರ ಯರ ಸ ಸ್ಥಿತಿ ಗುಲಾಮರಿಗಿಂತಲೂ ಹೀನವಾಗಿತ್ತು. 


ಹೆಣ್ಣು ಹುಟ್ಟಿವುದು ಒಂದು ಸೊಡ್ಡ ನಿಸತಾ, ಗಿತ್ತು. ಅನೇಕರು ಹೆಣ್ಣು ಮಗುವನ್ನು 


ಹುಟ್ಟು ತ್ರ ಲೇ po ದ್ದ ಳು ಸ್ತ್ರ ಯ Ea ಅತ್ಯಂತ ಬೀನಸ್ಥಿತಿಯನ್ನು. 


[ದ ಶ್ರೇಯಸ್ಸು ಮೊಹಮ್ಮ ದ್‌ ಪೈಗಂಬರ್‌ ಅವರಿಗೆ ಸಲ್ಲಬೇಕು. ಈ 


ಮಹತ್ಪಾರ್ಯದ ಕೆಲವೆ ಕುಹಿಹಗಳ ಮುಸ್ಲಿ ಮರ ಮದುವೆಯಲ್ಲಿ ಇನೆ. ಈಗ 


- ವಿವಾಹಕ್ಕೆ ಪುರುಷರಂತೆಯೇ ಸ್ತ್ರೀಯರ ಒಪ್ಪಿ ಗೆ ಅನಿವಾರ್ಯ. ಅಲ್ಲದೆ ಅರ್ಥಿಕ ದೃಸ್ಟಿ 


ಯೆಂದ ಸ್ತ್ರೀಗೆ ಯಾವ ತೊಂದರೆಯೂ ಅಗೇಡಿ ಉದ್ದೇಶದಿಂದ ಪುರುಷನು ತನ್ನೆ 
ಪತ್ನಿಗೆ ಸ್ವಲ್ಪ ಹಣ ಕೊಡಬೇಕೆಂಬ ನಿಯಮವಿದೆ. p ಹಣಕ್ಕೆ ಮಹರ 


' ಎನ್ನುವರು. ಈ ಮಹರ? ಅನ್ನು ಪತಿಯ ಸ್ಥಿತಿಗನುಸಾರವಾಗಿ ಗೊತ್ತು ಮಾಡು 


ತ್ತಾರೆ. ಈ ಹಣದ ಮೇಲೆ ಪತ್ನಿಗೆ ಪೂರ್ಣ ಅಕಾ ಇರವಿಸಿ. ಅಡು ಅವಳ ವ್ಯಕ್ತಿಗತ 


ಆಸಿ. 


ಆದರೆ ಭಾರತದಲ್ಲಿ ಹಿಂದುಗಳಲ್ಲಿರುವ ವರಪಕ್ಷಿಣ ಣೆಯ ಪಿಡುಗು ಮುಸ್ಲಿಮೆರಲ್ಲೂ 

ಇತಿ ಚಿಗೆ ಹರಡಿದೆ. ಯೋಗ್ಯ ವರನನ್ನು ಸಡೆಯಲು ವಧುವಿನ ತಂದೆ ತಕ್ಕ ಸ್ಟು ಹಣ 

ಅಥನ ವಸುಗಳನ್ನು ವರನಿಗೆ ಕಪಟ, ಆದರೆ ಮುಸ್ಲಿನುರ ಧರ್ಮಕ್ಕೂ ಇಟೆಕಣ್ನ 
ಯೆಸಾವ ಸಂಚ ಇಲ್ಲ. 


ಇಸ್ಲುಂ ಪೂರ್ವದ ಅರೆಬರೆಲ್ಲಿ ಒಬ್ಬ ನಗೆ ಹೆಲ”್‌ ಹೆಂ _ಂಡಿರಿರುವುೆದು ಸಾಮಾನ್ಯ 


ವಾಗಿತ್ತು, ಇಸ್ಲಾಂ ಧರ್ಮ ಪ್ರಚಾರಕ್ಕೆ “ಬಂಡು ಒಬ್ಬನಿಗೆ ಒಬ್ಬ ಹೆಂಡತಿ ಚು 


ಸಾಮಾನ್ನ ಕಟ್ಟಾ ಯಿತು. ಆದರೆ ಹನು ಹೊಡುಂದಿರನ್ನು ಆಳಿ ಚಾರ ಶಕ್ತಿ ಇ ದ್ದ ರಿ 
4 
ಒಂದಕ್ಕಿಂತ ಹೆಚ್ಚೆ ಮಡುವೆ ಮಾಡಿಕೊಳ್ಳ ಬಹುದು. ಇಡೆ ಅತಿ ವಿರಳೆ. ಒಂದುಗಳಲ್ಲಿ 


ದ್ದ 


ಪುತ್ರ ಪ್ರಾಸ ಚರಗ ಸ್ವರ್ಗ ಪ್ರಾಸ್ತಿಯ ಸಂಬಂಧವಿದೆ. ಗೃಹಸ್ಥ ನಾದವನು 


ವಸ್ಥೆ ಭಇ ಇಗದೆ ಸತ್ತ ರೆ ಅವನಿಗೆ ಸ್ವರ್ಗ ಸಿಗುವುದಿಲ್ಲ ಎಂಬ ನಂಬಿಕೆ ಹಿಂದುಗಳಲ್ಲಿ. ಆದರಿ 
ಮುಸ್ಲಿ ಸುರಲ್ಲಿ ಎಂತಕ ನಂಬಿಕೆ ಇಲ್ಲ. ತಮ್ಮ ತಮ್ಮ ಕರ್ಮದ ಫಲವಾಗಿ ಸ್ತ ರ್ಗ. ನರಕ 
ಸಿಗು ಸಬುದೇ ಮುಸ್ಲಿ ಮರ ನಂಬಿಕೆ. ೫.೫೮. ಮಕ್ಕಳಾಗದಿರುವ ಪತ್ನಿ ಯೊಂದಿಗೆ 


& ಮಾನವಿಕ ಕರ್ಣೂಟಿಕೆ 


ಜೀವನದ ಉದ್ದಳ್ಳೊ ವಿಶ್ವಾಸ ಮತ್ತು ಸಂತೋಷದಿಂದಿರುವ ಮುಸ್ಲಿಂ ಪುರುಷರ ಸಂಖ್ಯೆ 
ಕಡಿಮೆ ಇಲ್ಲ. 

ಬಹು ಸತ್ಲೀತ್ರದ ಬಗ್ಗೆ ಮುಸ್ಲಿಂ ಮಹಿಳೆಯಲ್ಲಿರುವಂತೆ ಅನೇಕ ವಿದ್ಯಾವಂತ 
ಮುಸ್ಲಿ ಮರಲ್ಲೂ ವಿರೋಧವಿದೆ. ನಾಲ್ಲು ಮಂದಿಯನ್ನು ಮದುವೆಯಾಗಲು 
ಚವಕಾಶ ಇದೆಯಾದರೂ ಅದೊಂದು ಕರ್ತವ್ಯವಲ್ಲ. 


ತಲಾಖ್‌ 

ತಲಾಖ್‌ ಎಂದರೆ ವಿವಾಹ ವಿಚ್ಛೇದನ ಎಂದರ್ಥ. ಮುಸ್ಲಿಮರಲ್ಲಿ ವಿವಾಹ 
ದಂತೆಯೇ ವಿವಾಹ ವಿಚ್ಛೇದನ ಟಹಳ ಸುಲಭ ಹಾಗೂ ಸರಳ. ನಾಲ್ದು ಮದುವೆ 
ಯಾಗಲು ಅಡ್ಡಿ ಇಲ್ಲದಿದ್ದರೂ ಒಬ್ಬ ಳಿಗಿಂತ ಹೆಚ್ಚು ಸ್ತ್ರೀಯರೊಂದಿಗೆ ಮದುವೆ 
ಯಾಗುವ ಮುಸಿ ಮರು ಅತಿ ವಿರಳ. ಹಾಗೆಯೇ A ವಿಜಿ ಕೀದನಕ್ಕೆ ಅನುಕೊಲಗಳಿ 
ದ್ದರೂ ನಿವಾಹ ವಿಚ್ಛೇದನ ಮಾಡುವವರೂ ಅತಿ ವಿರಳ. “ಹತ್ತು ಸಾವಿರ ಮಂದಿಗೆ 
ಒಬ್ಬ ನಿವಾಹ ವಿಚ್ಛೇದನ ಮಾಡುವ ವ್ಯಕ್ತಿ ಸಿಗಬಹುದು. 

ವಿವಾಹದ ನಂತರ ನಾನಾ ಕಾರಣಗಳಿಂದಾಗಿ ದಂಸತಿಗಳಿಗೆ ಒಟ್ಟಾ ಗಿರಲು 
ಸಾಧ್ಯವಾಗದಿದ್ದಾಗ ಮತ್ತು ಅತ್ಯಂತ ಅನಿವಾರ್ಯ ಪರಿಸ್ಕಿ ತಿಯಲ್ಲಿ ಮಾತ್ರ ಎ 
ವಿಚ್ಛೇದನಕ್ಕೆ ಇಸ್ಲಾಂ ಧರ್ಮದಲ್ಲಿ ಅನುಮತಿ ಇದೆ. ಅಲ್ಲದೆ 'ಮೊಹನ್ಮು ದ್‌ ಪೈಗಂಬರ್‌ 
ಅನರ ಮೂಲಕ ಅಲ್ಲಾಹ್‌ ಈ ಬಗ್ಗೆ ಎಲ್ಲಾ ಕ್ರ ಮಬದ್ಧ ನಡವಳಿಕೆಗಳಿಗಿಂತ ತಲಾಖ್‌ 


ಅತ್ಯಂತ ಅಸ ಸಹ್ಯಕರವಾದುದು? ಎಂದು ಎಚ್ಚೆ ರಿಸಿರುವುದು ಈ ಘಟನೆಗಳು ಅತಿ : 


ಸಾಮಾನ್ಯವಾಗದಿರುನಂತೆ ತಡೆ ಹಿಡಿದಿದೆ. ಒಂದು "ಅಧಿಕೃತ ಅಂದಾಜಿನ ಪ್ರಕಾರ ಹಿಂದು 
ಗಳಲ್ಲಿ ಮುರಿದು ಬೀಳುನ ಮದುನೆ ಪ್ರಕರಣಗಳಿಗಿಂತ ಮುಸ್ಲಿಮರಲ್ಲಿ ವಿಭ್ಛೇದನಗಳಾಗು 
ವುದು ಕಡಿಮೆ. 

ವಿವಾಹ ವಿಚ್ಛೇದನವನ್ನು ಖುರಾನಿನಲ್ಲಿ ತಲಾಖ್‌ -ಎ-ಆಷನ್‌ ಎಂದು ಹೇಳಿದೆ. 
ಒಂದು ಸಲ ತಲಾಖ್‌ ಹೇಳಿ ಇನ್ನೊಂದನ್ನು ಹೇಳುವುದಕ್ಕೆ ಇದು ಒಂದು ತಿಂಗಳವರೆಗೆ 
ಕಾಲಾವಕಾಶ ನೀಡುತ್ತದೆ. ಹೀಗೆ ಮೂರು ತಿಂಗಳ ಅವಧಿಯಲ್ಲಿ ಗಂಡ ತನ್ನ ನಿರ್ಧಾರ 
ಬದಲಿಸಲು ಆವಕಾಶ ಇದೆ. ಮೊದಲ ಮತ್ತು ಕೊನೆಯ ತಲಾಖ್‌ ಹೇಳುವ ಅವಧಿ 
ಯೆ್ತಿ ಆತ ಹೆಂಡತಿಯನ್ನು ಇಸ್ಟ ಸಟ್ಟರೆ ಉಳಿಸಿಕೊಳ್ಳಬಹುದು. ಆದರೆ ಕೊನೆಯ 
ತಲಾಖ್‌ ಹೇಳಿದ ತಕ್ಷಣ ಆಕಗೆ ಬಿಡುಗಡೆ. ಹೀಗೆ ಹೇಳಿದ ನಂತರ ಗಂಡನಾದವನು 
ಆಕೆಯನ್ನು ಮತ್ತೆ ಮದುನವೆಯಾಗುವಂತಿಲ್ಲ. ಆಕೆ ಬೇರೆ ಒಬ್ಬನನ್ನು ಮದುವೆಯಾಗಿ 
ಆತನಿಂದಲೂ ತಲಾಖ್‌ ಪಡೆದರೆ ಅಥವ ವಿಧವೆಯಾದರೆ ಮಾತ್ರ ಮೊದಲಿನ ಗಂಡ ಅಕೆ 
ಯನ್ನು ಮರುಮದುವೆಯಾಗಬಹುದು. 

೧೯೩೭ ರ ಕಾನೂನಿನ ಪ್ರಕಾರ ಮುಸ್ಲಿಂ ಹೆಂಗಸು ವಿಜ್ಛೇದನ ಬಯೆಸಲು ಅವ 
ಕಾಶವಿಲ್ಲ. ಆದರೆ ನಾನಾ ಕಾರಣಗಳಿಂದಾಗಿ ತನ್ನನ್ನು ಬಿಡಬೇಕೆಂದು ಆಕೆ ಗಂಡನಲ್ಲಿ 


ಮುಸ್ಲಿಮರ ಕೆಲವು ಸಂಪ್ರದಾಯಗಳು ಗ 


ಅರ್ಜಿ ಹಾಕಲು “ಖುಲಾ? ಎಂಬ ವಿಧಿ ಅನಕಾಶ ಕೊಟ್ಟಿದೆ. ಆಕೆ ತನ್ನ ಮಹಂ" 
ಹಣದಿಂದ ಈ ಬಿಡುಗಡೆಯನ್ನು ಪಡೆಯಬಹುದು. ಒಂದು ವೇಳೆ ಇದಕ್ಕೆ ಗಂಡಸು 
ನಿರಾಕರಿಸಿದರೆ ಆಕೆ ನ್ಯಾಯಾಲಯದ ಮೊರೆ. ಹೋಗಬಹುದು. ತಲಾಖ್‌ ನಂತರ 
ಮಕ್ಕಳು ತಾಯಿಯ ವಶದಲ್ಲಿಯೇ ಇರಬೇಕು. ಆದರೆ ಅವನ್ನು ನೋಡಿಕೊಳ್ಳು ವ ಹೊಣೆ 
ತಡೆಯದ. ನಿವಾಹ ನಿಚ್ಛೇದನ ಇಷ್ಟು ೫ರ4ಪಾನಿಕುವುದರಿನಲೇ ಮುಸ್ಲಿ ಮರಲ್ಲಿ ವಧು 
ಗಳನ್ನು ಹಿಂಸಿಸಿ ಸುಟ್ಟು ಆಡಿನ ಪ್ರ ಕರಣಗಳು ಅತಿ ವಿರಳ ಎನ್ನಬಹುದು. 
: ತಲಾಖ್‌ .ಸಂಪ್ರದಾಯದಿಂದಾಗಿ ಮುಸ್ಲಿಂ ಜಗ ಮರುಮದುವೆಯಾಗಲು 
 ಹಿಂದುಗಳಲ್ಲಿರುನಷ್ಟು ತೊಂದರೆ ಇಲ್ಲ. ವಿಧವೆಯರೂ ಮರುಮದುವೆಯಾಗಲು ಅವ 

ಇಶವಿನೆ. ನಮ್ಮ ER ಮೊಹೆನ್ನು ದ್‌ ಪೈಗಂಬರ್‌ ಅನರು ಕೂಡೆ ವಿಧವೆ 
ನ € ಮದು ವೆಯಾಗಿದ್ದ ರು ಎಂಬುದು de ವಾದ. ಒಟ್ಟಿನಲ್ಲಿ ಮೇಲುನೋಟಕ್ಕೆ 
'ತಲಾಖ” ಸ ಪದ್ಧತಿ ಗಂಡಸಿನ ಸರ ಇದೆ ಎಂಬಂತೆ ತೋರುತ್ತದೆ. ಆದರೆ ಈ ಪದ್ಧತಿಯಲ್ಲಿ 
ಸ್ತ್ರೀಗೆ ನ್ಯಾಯ ದೊರಕಿಸಿಕೊಡುವ ತತ್ವ ಈ ಮೇಲೆ ಹೇಳಿದ ಕೆಲವ್ರೆ ಅಂಶಗಳಿಂದ 
ಸ್ಪಷ್ಟವಾಗಿದೆ. ಈ ಎಲ್ಲ ನಿಯಮ ಸ್ತ್ರೀಯರ ಮಾನ-ಮರ್ಯಾದೆ ಮತ್ತು ಹಿತರಕ್ಷ 
ಣೆಯ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ತೆಯಾರಿಸಲಾಗಿಡೆ ಎಂದು ಹೇಳ 
ಬಹುದು. 


ವಫಾತ್‌ ಅಥವ ಮೃತ್ಯು 
ಯಾವ ಜನಾಂಗದವರಾಗಲಿ ಅಥವ ಧರ್ಮದನರಾಗಿರಲಿ ಜನ್ಮ ಮತ್ತು ಮೃತ್ಯು 
p ವಿಚಾರದಲ್ಲಿ ಭಾವನೆಗಳು ಒಂದೇ ಆಗಿರುವುದನ್ನು ನಾನೆ ಕಾಣಬಹುದು. ಪ್ರತಿ 
ಬ್ಬನಿಗೂ ಜನ್ಮ ದಿಂದ ಆನಂದ ಹಾಗೂ ಮೃತ್ಯುವಿನಿಂದ ದುಃಖವಾಗುವುದು ak 
ಹ RE ಸಮಯದಲ್ಲಿ ಹಿಂದುಗಳು ಬಾಯಿಗೆ ಗಂಗಾಜಲ ಅಥವ ತುಳಸೀ 
ದಳದ ಜಲ ಬಿಡುತ್ತಾರೆ. ಹಾಗೆಯೇ ಮುಸ್ಲಿಮರಲ್ಲಿ ಮಕ್ಕಾದಲ್ಲಿರುವ ಜಮ್‌ ಜಮ್‌ 
ಎನ್ನುವ ಬಾನಿಯ ನೀರನ್ನು ಅಥನ ಸಕ್ಕರೆ ನೀರಿನ ಪಾನಕವನ್ನು ಬಾಯಿಗೆ ಬಿಡುತ್ತಾರೆ. 
ಆದರೆ. ಮ್ಯುತ್ಯುವಿನ ನಂತರ ನಡೆಯುವ ಕೆಲವು ಸಂಪ್ರದಾಯಗಳು ತೀರ ಭಿನ್ನವಾಗಿವೆ. 
ಪ್ರಾಣ ಹೋದ ತಕ್ಷಣ ಮೃತ ಶರೀರದ ಮುಖ, ಕಣ್ಣುಗಳನ್ನು ಮುಚ್ಚಿ, ಕೈಕಾಲು 
ಗಳನ್ನು ನೆಟ್ಟಗೆ ಮಾಡಿ ಕೆರೀರೆದ ಮೇಲೆ ಬಟ್ಟೆ ಹೊದಿಸುತ್ತಾ ರೆ, ನಂತರದ ಮುಖ್ಯ 
ಕೆಲಸ ದರೆ ಮ್ಳ ತ್ರೆ ಶರೀರಕ್ಕೆ ಸ್ಲಾನ Fhe EN "ನಂತರ ಶರೀರದ ಮೇಲೆ 
ಹ ವಸ್ತು ಗಳನ್ನು ಸೆನರುತ್ತಾರಿ. ಅನಂತರ ಅದಕ್ಕೆ ಕಫನ್‌ ಅಥವ ಬಿಳಿಯ ಶನ 
ಸ್ತವನ್ನು ಹೊದಿಸುತ್ತಾ ರೆ. ಪುರುಷರಿಗೆ ಹೊದಿಸುವ ಬಟ್ಟಿಯನ್ನು ಮೂರು ತುಂಡು 
ಗ್‌ ಮತ್ತು ಹೆಂಗಸರಿಗೆ ಹೊದಿಸುವ ಬಟ್ಟೆಯನ್ನು “ಎದು "ತುಂಡುಗಳಿಂದಲೂ 
ತೆಯಾರಿಸುತ್ತಾ ಕ್ಷಿ ನಂತರೆ ಮೃತ ಪ್ರರ ಷನ ದನಿಗೆ ಕವದ ಮೇಲಿನ ಬಟ್ಟಿ ಯೆನ್ನು 
ಸರಿಸಿ ಮುಖನನ್ಸು ತೋರಿಸುತ್ತಾರೆ ಮತ್ತು ಪತಿಯಿಂದ ದೊರೆಯ ಬೇಕಾಗಿದ್ದ 


&- 


೮ ಮಾನವಿಕ ಕರ್ಣೂಟಿಕೆ 


ಮಹರ್‌ ಹಣ ಸಾಕ್ರಿಗಳೆ ಮುಂದೆ ಮನ್ಸ ಮಾಡಲಾಗಿದೆ ಎಂದು ಆಕೆಯೆ ಬಾಯಿಂದ 
ಹೇಳಿಸುತ್ತಾರೆ. ಅನಂತರ ಮೃತ ಶರೀರದ ಮೇಲೆ ಹೊವಿನ ಮಾಲೆಗಳನ್ನು ಹಾಕಿ 
ಅಲಂಕಾರ ಮಾಡುತ್ತಾರೆ. ಅನಂತರ ಅದನ್ನು "ಜನಾಜಾ' ಎಂದು ಕರೆಯುವ ಪೆಟ್ಟಿಗೆ 
ಯಲ್ಲಿಡುತ್ತಾ ಕ್ಕೆ ಆ ಸೆಚ್ಚಿಗೆಯ ಮೇಳೆ ಬಿಳಿಯ ಬಟ್ಟೆಯನ್ನು ಹೊದಿಸಿ ಅದನ್ನು ಹೆಗಲ 
ಮೇಲೆ ಹೊತ್ತುಕೊಂಡು ಶ್ಮಶಾನಕ್ಕೆ ಹೊರಡುತ್ತಾರೆ. ಈ ಹೆಣದ ಪೆಟ್ಟಿಗೆಯನ್ನು ಪ್ರತಿ 
ಯೊಬ್ಬರೂ ಹೆಗಲು ಕೊಟ್ಟು ಹೊರುತ್ತಾರೆ. ಶವಯಾತ್ರೆಯಲ್ಲಿ ಸೇರುವುದು, ಶವಕ್ಕೆ 
ಹೆಗಲು ಕೊಡುವುದು ಮುಸ್ಲಿಮರಲ್ಲಿ ಒಂದು ಪವಿತ್ರಕಾರ್ಯವೆಂದು ಪರಿಗಣಿಸಲಾಗಿದೆ. 
ಈ ಕಾರಣಗಳಿಂದ ಶವ ಹೊರುವ ಜನಕ್ಕೆ ಹಿಂದುಗಳಲ್ಲಿರುವಂತೆ ದಾರಿದ್ರ್ಯವಿಲ್ಲ. 
ಶ್ಮಶಾನಕ್ಕೆ ಶವಯಾತ್ರೆ ಯಲ್ಲಿ ತಲುಪಿದ ಮೇಲೆ ಪೆಟ್ಟಿಗೆಯನ್ನು ಎದುರಿಗೆ ಇಟ್ಟು ಕೊಂಡು 
ಮೃತ ವ್ಯಕ್ತಿಗಾಗಿ ಪ್ರಾರ್ಥನೆ ನಡೆಸುತ್ತಾರೆ. ಇದನ್ನು "ನಮಾಜೇ ಜನಾಜಾ' ಎನ್ನು 
ತ್ತಾರೆ. ಇದರಲ್ಲಿ ದೇವರ ಸ್ತುತಿ ಹಾಗೂ ಕ್ಷಮಾಯಾಚನೆಯ ಅಂಶವೇ ಹೆಚ್ಚು. ನಂತರ 
ಶವದ ಮುಖವನ್ನು ಮಕ್ಕಾ ದಿಕ್ಕಿಗೆ ಅಭಿಮುಖವಾಗಿಟ್ಟು ಹೊದಿಸಿರುವ ಕಪನ್ನಿನೊಂದಿಗೆ 
ಶವವನ್ನು ಗೋರಿಯ ಗುಂಡಿಯಲ್ಲಿಡುತ್ತಾರೆ. ನಂತರ ಅಲ್ಲಿ ನೆರದ ಎಲ್ಲಾ ಬಂಧುಗಳು, 
ಮಿತ್ರವರ್ಗದವರು ಮೂರು-ಮೂರು ಹಿಡಿ ಮಣ್ಣ ಸ್ತು ಶವದ ಮೇಲೆ ಹಾಕುತ್ತಾ ರೆ. 
ಮನೆಗೆ ಮರಳಿದ ಬಳಿಕ ಮೃತನು ಮೃತನಾದ ಜಾಗದಲ್ಲಿ ದೀಪವಿಡುತ್ತಾರೆ. ಈ ಶವ 
ಯಾತ್ರೆಯಲ್ಲಿ ನೆರೆದ ಎಲ್ಲಾ ಜನರಿಗೂ ಊಟ ಮಾಡಿಸುತ್ತಾರೆ. ಹಣವನ್ನು ಹೂತ 
ಮೂರನೆಯ ದಿವಸ ಮೃತನ ಮನೆಗೆ ಖುರಾನ್‌ ಓದುವವರನ್ನು ಕರೆಸಿ ಸಂಪೂರ್ಣ 
ಖುರಾನ್‌ ಅನ್ನು ಪಠಿಸುವರು ಹಾಗೂ ನೆಂಟರಿಷ್ಟ ರೆಲ್ಲರಿಗೂ ಔತಣ ಏರ್ಪಾಡು ಮಾಡು 


ತ್ಲಾರೆ. ವ್ಯಕ್ತಿಯು ಮೃತನಾದ ಹತ್ತನೆಯ ದಿವಸ ಹಾಗೂ ನಲವತ್ತನೆಯ ದಿವಸ | 


ನೆಂಟರಿಷ್ಟರು ಗೋರಿಯ ಬಳಿಗೆ ಹೋಗಿ ಮೃತನ ಆತ್ಮ ಶಾಂತಿಗಾಗಿ ಪ್ರಾರ್ಥನೆ ಮಾಡು 
ತ್ತಾರೆ. ನಂತರ ಮನೆಯಲ್ಲಿ ಖುರಾನ್‌ ಪಠಣ ಮಾಡಿಸುತ್ತಾರೆ. ಹಾಗೂ ಔತಣ 


ಏರ್ಪಾಡು ಮಾಡುತ್ತಾರೆ. ಇದಾದ ತರುವಾಯ ಅರ್ಥ ವಾರ್ಷಿಕ ಹಾಗೂ ವಾರ್ಷಿಕ : 


ಶ್ರಾದ್ಧದ (ಬರ್‌ಸಿ) ಸಮಯದಲ್ಲಿ ಸಹ, ಔತಣ, ದಾನ ಮುಂತಾದ ಪುಣ್ಯ ಕಾರ್ಯ 
ಗಳನ್ನು ಮಾಡುವುದಕ್ಕೆ ಇಸ್ಲಾಂ ಧರ್ಮದಲ್ಲಿ ಹೆಚ್ಚಿನ ಪ್ರಾಶಸ್ತ ಕೊಟ್ಟಿದೆ. ಹಿಂದು 
ಗಳಲ್ಲಿರುವ ಹಾಗೆ ಪ್ರತಿವರ್ಷವು ತಂದೆ, ತಾಯಿ ಅಥನ ಇತರ ಹಿರಿಯರು ಸತ, ದಿನದಂದು 
ಮಾಡುವ ತಿಥಿ ಎಂಬ ಸಂಸ್ಕಾರ ಮುಸ್ಲಿ ಮರಕ್ಲಿಲ್ಲ. ಆದರೆ ಸಾಮಾನ್ಯವಾಗಿ ಪ್ರತಿವರ್ಷ 


ಬಕ್ರೀದ್‌ ಹಬ್ಬದಲ್ಲಿ ಮೃತರ ಆತ್ಮಕ್ಕೆ ಶಾಂತಿಕೋರುವ ಪ್ರಾರ್ಥನೆ (ಫಾತಿಹಾ) 


ಮುಸ್ಲಿಮರು ನಡೆಸುತ್ತಾರೆ. ಹಿಂದುಗಳ ಹಾಗೆ ಮುಸ್ಲಿಮರಲ್ಲೂ ಸ್ವರ್ಗ (ಜನ್ನತ್‌) 
ಮತ್ತು ನರಕ (ದೋಜಕ್‌) ಇವೆ. 


| 


ಮುಸ್ಲಿಮರ ಕೆಲವು ಸಂಪ್ರದಾಯಗಳು ೯ 

ಪರ್‌ದ ಪದ್ಧತಿ 
ಸಾಮಾನ್ಯವಾಗಿ ಮುಸ್ಲಿಂ ಹೆಂಗಸರು ತಮ್ಮ ದೇಹವನ್ನು ಬುರ್ಕ ಎಂದು 
ಕರೆಯವ ಬಟ್ಟಿ ಯಿಂದ ಮುಚ್ಚಿ ಕೊಂಡಿರುತ್ತಾರೆ. ಇದನ್ನು ಬುರ್ಕ ಅಥವ ಪರ್‌ದ 
ಪದ್ಧತಿ ಎಂದು ಕರೆಯುತ್ತಾರೆ. ಹೆಂಗಸರು ಗಂಡಸಿನ ಕಣ್ಣಿಗೆ ಬೀಳದೆ. ಮರೆಯಾಗಿರ 
ಬೇಕೆಂಬುದೇ ಇದರ ಉದ್ದೇಶ. ಇದು ಒಂದಲ್ಲ ಒಂದು ರೀತಿಯಲ್ಲಿ ಯೂರೋಪ್‌ 
ಹಾಗೂ ಏಷ್ಯಾ ಖಂಡಗಳ ಹಲವು ದೇಶಗಳಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಬಂದ 
ಸಂಪ್ರದಾಯ. ಗ್ರೀಸ್‌ ದೇಶದಲ್ಲಿ ಈ ಪದ್ಧತಿ ಇತ್ತು. ಅರಬರ ಕುರಾಯಿಷ್‌ 


: ಬುಡಕಟ್ಟಿನ ಜನರಲ್ಲಿ ಮದುವೆಯಾದ ಹೆಂಗಸರು ಇದನ್ನು ಧರಿಸುತ್ತಿದ್ದರು. 


ಮೊಹಮ್ಮದ್‌ ಪೈಗಂಬರ್‌ ಅವರ ಹೆಂಡತಿ ಆಯೆಷ ಇದನ್ನು ಹಾಕಿಕೊಳ್ಳು ತ್ತಿರಲಿಲ್ಲವಂತೆ. 
ಎರಡನೆಯ ಕಲೀಸ ಉಮರನ ಅಂದಿನ ವಿದ್ಯಾರ್ಥಿನಿಯರಿಗೆ ಖುರಾನ್‌ ಪಾಠೆ ಹೇಳಿ 
ಕೊಡುವವರ ಎದುರಿಗೆ ಬುರ್ಕ ಹಾಕಿಕೊಳ್ಳದಿರಲು ಅವಕಾಶವಿತ್ತಿದನಂತೆ. ಅರಬರು 
ತಮ್ಮ ಹೆಂಡಿರನ್ನು ರಣರಂಗಕ್ಕೆ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುವುದು 
ಸಾಮಾನ್ಯವಾಗಿತ್ತು . ಅದರಲ್ಲೂ ಈಗ ಅರೇಬಿಯ, ಇರಾನ್‌ ಹಾಗೂ ಇನ್ನಿತರ ಕೆಲವು 
ಮುಸ್ಲಿಂ ದೇಶಗಳಲ್ಲಿ ಹೆಂಗಸರು ಮಸೀದಿಯಲ್ಲಿ ಪ್ರಾರ್ಥನೆಗೆ ಸೇರುವುದು, ಧರ್ಮ 


ಪ್ರಸಂಗಗಳಲ್ಲಿ ಭಾಗವಹಿಸುವುದು ಸಾಮಾನ್ಯವಾಗಿದೆ. ಅಲ್ಲದೆ ಸಾಮಾನ್ಯವಾಗಿ ಯಾವ 


ಮುಸ್ಲಿಂ ದೇಶಗಳನ್ಲೇ ಆಗಲಿ ಹಳ್ಳಿ ಗಳಲ್ಲಿ ವ್ರ ಪದ್ಧತಿ ಇಲ್ಲವೆನ್ನಬಹುದು. 

ಈ ಪದ್ಧತಿ ಎಲ್ಲ ದೇಶಗಳಲ್ಲೂ ಒಂದೇ ಸಮನಾಗಿಲ್ಲ. ಈಜಿಪ್ಟ್‌, ಅರೇಬಿಯ, 
ಇರಾನ” ದೇಶಗಳಲ್ಲಿ ಇದು ನಾಮಮಾತ್ರವಾಗಿದ್ದು ಇಲ್ಲಿ ಹೆಂಗಸರು ತಲೆಯ ಮೇಲೆ 
ಬಟ್ಟಿ ಹಾಕಿಕೊಂಡು ಸ್ವತಂತ್ರವಾಗಿ ತಿರುಗಾಡುತ್ತಾರೆ. ಆದರೆ ಇದು ಇಂಡಿಯಾದಲ್ಲಿ 


ಅನೇಕ ಕಡೆ ಕಟ್ಟನಿಟ್ಟಾಗಿದೆ. ಸಾಮಾನ್ಯವಾಗಿ ಹೆಂಗಸರು ಮನೆಬಿಟ್ಟು ಬರುವುದೇ 


ಇಲ್ಲ. ಅಷ್ಟೆ ಅಲ್ಲ ಮನೆ ಸುಸ್ಲೇ ಸರ ಪುರುಷನಿಗೆ ಮುಖ ತೋರಿಸುವುದಿಲ್ಲ. ಈ ಪದ್ಧತಿ 
ನಮ್ಮಲ್ಲಿ ತೈಮೂರ”ನಿಂದ ಬಂತೆಂದು ಕೆಲಎರು ಅಭಿಪ್ರಾಯಪಡುತ್ತಾರೆ. ಅವನು 
ಮುಸ್ಲಿಂ ಹೆಂಗಸರು ಹಿಂದುಗಳಿಗೆ ಮುಖತೋರಿಸಬಾರದೆಂದು ಅಪ್ಪಣೆ ಮಾಡಿದ್ದನಂತೆ. 
ಆದರೆ ತೈಮೂರನು ಭಾರತದಲ್ಲಿದ್ದುದು ಬಹು ಸ್ವಲ್ಪ ಕಾಲವಾದುದರಿಂದ ಇದು ಅವನ 
ಅಪ್ಪಣೆಯೊಂದರಿಂದಲೇ ಬಳಕೆಯಲ್ಲಿದೆ ಎಂದು ಹೇಳುವುದು ಕಷ್ಟ. ಇದಕ್ಸೆ ಬಹುಶಃ 


ಇನ್ನಾವ ಕಾರಣಗಳಿರಬೇಕೆಂದು ತೋರುತ್ತದೆ. ಈ ಪದ್ಧತಿ ಉತ್ತಮ ಮತ್ತು ಮಧ್ಯಮ 


ದರ್ಜೆಯ ಜನರಲಿ ಜಾರಿಯಲಿದೆ. ಕೆಳಗಿನ ದರ್ಜೆಯ ಜನರಲ್ಲಿ ಬಹಳ ಕಡಿಮೆ. ಈಗೀಗ 
ಜನರು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಬದಲಾವಣೆಗಳಿಗೆ ತಕ್ಕಂತೆ ಬದುಕನ್ನು 
ಮಾರ್ಪಡಿಸಿಕೊಳ್ಳತ್ತಿರುವುದನ್ನು ಗಮನಿಸಿದಾಗ ಈ ಪದ್ಧತಿ ಬಹು ಬೇಗ ತಪ್ಪಿ ಹೋಗ 
ಬಹುದೆಂದು ಕಾಣುತ ದೆ. ತುರ್ಕಿ ದೇಶೆದಲ್ಲಿ ಈ ಸಂಪ್ರದಾಯ ಸಂಪೂರ್ಣವಾಗಿ ತಪ್ಪಿ 
ಹೋಗಿದೆ. ಆ ದೇಶದ ಹೆಂಗಸರು ಯೂರೊಪ್‌ನ ಇತರ ದೇಶಗಳ ಹೆಂಗಸರಂತೆ ಸ್ವತಂತ್ರ 
ರಾಗಿದ್ದಾರೆ. ಅವರನ್ನು ಈಜಿಪ್ಟ್‌, ಇರಾನ್‌, ಅರೇಬಿಯಾದವರು ಅನುಕರಿಸುತ್ತಾ ರೆ, 


2 


ಏಳನೆಯ ಶತಮಾನದಲ್ಲಿ ಅರಬ್‌ ದೇಶದಲ್ಲಿ ಉಗಮವಾದ ಇಸ್ಲಾಂ ಧರ್ಮ 
ಅಲ್ಲಿಂದ ಒಂದೆರಡು ಶತಮಾನಗಳಳ್ಲೇ ಸುತ್ತಮುತ್ತಲ ಪ್ರದೇಶಕ್ಕೆಲ್ಲ ಹರಡಿತು. ಅರಬ್ಬೀ 
ವರ್ತಕರು ಕರ್ನಾಟಕದ ಸಶ್ಚಿಮ ತೀರದ ಸ್ರದೇಶಗಳೊಡನೆ ವ್ಯಾಪಾರ ನಡೆಸುತ್ತಿದ್ದೆ 
ರೆಂದು ತಿಳಿಯುವುದರಿಂದ ಸುಮಾರು ಈ ಕಾಲದಸ್ಲೇ ಕರ್ನಾಟಕಕ್ಕೆ ಈ ಧರ್ಮ 
ಮೊದಲು ಬಂದಿರಬೇಕೆಂದು ಹೇಳಬಹುದು. ರಾಷ್ಟ್ರ ಕೂಟ ಅರಸರ ಕಾಲದಲ್ಲಿ ಅವರೆ 
ರಾಜ್ಯದಲ್ಲಿ ಇಸ್ಲಾ ಮೀಯರು ಇದ್ದಂತೆಯೂ ಅವರು ತಮ್ಮ ನ್ಯಾಯಸೀತಿಗಳ ನಿರ್ಧಾ 
ರಕ್ಕೆ ತಮ್ಮ ಅಧಿಕಾರಿಗಳು, ಖಾಜೀಗಳನ್ನು ಹೊಂದಿರುವುದಕ್ಕೆ ಅವಕಾಶವಿತ್ತೆಂದು ಆ 
ಕಾಲದ ಕೆಲವು ಅರಬ್ಬೀ ಲೇಖಕರು ತಿಳಿಸಿದ್ದಾರೆ. ಈ ಜನ ಸ್ಕಳೀಯ ವೇಷಭೂಷಣ 


ಗಳನ್ನೇ ಧರಿಸುತ್ತಿದ್ದರೆಂಬ ಹೇಳಿಕೆ ಸಹ ಇದೆ. ಇವುಗಳ ಬಗ್ಗೆ ಶಾಸನಾಧಾರಗಳು ' 


ಕರ್ನಾಟಕದಲ್ಲಿ ದೊರಕುವುದಿಲ್ಲ. ಠಾಣಾ ಜಿಸ್ಲೆಯಲ್ಲಿ ದೊರೆತ 926ರ ಒಂದು ಶಾಸನ 
ದಲ್ಲಿ ತಾಜಿಕನೊಬ್ಬ (ಅರಬ್ಬೀ) ರಾಷ್ಟ್ರಕೂಟರ ಕೈ ಕೆಳಗೆ ಪ್ರಾಂತ್ಯಾಧಿಕಾರಿಯಾಗಿದ್ದೆ 
ಬಗ್ಗೆ ಉಸ್ಲೇಖನಿದೆ. ಆದರೆ 1|. ನೆಯ ಶತಮಾನದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ 
ಇಸ್ಲಾಮೀಯರು ಹರಡಿದ್ದರೆಂಬುದಕ್ಕೆ ಸ್ಪಷ್ಟ ಸೂಚನೆಗಳಿವೆ. ಗೋವ ಕದಂಬ ದೊರೆ 
] ನೆಯ ಜಯಕೇಶಿಯ ಅಂಗರಕ್ಷಕದಳದ ಮುಖ್ಯಸ್ಥ ತಾಜಿಕ ಕುಲದ ಅಲಿಯಮನ 
ಮಗ ಮದುಮದನೆಂದೂ ಜಯಕೇಶಿ ಅವನಿಗೆ ಒಂದು ಗ್ರಾಮವನ್ನು ದತ್ತಿ ನೀಡಿದನೆಂದೂ 
1054 ರ ಒಂದು ಶಾಸನ ತಿಳಿಸುತ್ತದೆ. 12-13 ನೆಯ ಶತಮಾನಗಳಲ್ಲಿ ಸಹ 
ಅರಬ್‌ ಮತ್ತು ತುರ್ಕಿ ದೇಶಗಳಿಂದ ಉತ್ತಮ ತಳಿಯ ಕುದುರೆಗಳನ್ನು ಆ ದೇಶದ ಜನ 
ಇಲ್ಲಿಗೆ ತಂದು ವ್ಯಾಪಾರ ನಡೆಸುತ್ತಿದ್ದರು ಎಂಬ ಬಗ್ಗೆ ಗ್ರಂಥಾಧಾರಗಳಿವೆ. ಕೆಲವೆ 
ಶಾಸನಗಳು ಈ ಜನರನ್ನು ತುರುಷ್ಠರು ಎಂದು ಹೆಸರಿಸುತ್ತವೆ..... 


(ಕರ್ನಾಟಕ ತ ಕನ್ನಡ ವಿಷಯ ವಿಶ್ವಕೋಶ ಪುಟ. ೮೪) 


1 
| 


ಬಾ ಗಂಗು ಸುಗತ ರ್‌ ಚು ಓಟ ಬಟ ಜತ 4% 


ಅಂಬಳಿಕೆ ಹಿರಿಯೆಣ್ಣ 


"ಜಾನಪದ? ವ್ಯಾಖ್ಯೆ or NS 


ಮಾನವನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಜಾನಸದವು ಅತ್ಯಂತ ಮಹತ್ತರವಾದ 
ವಿಷಯವಾಗಿದೆ. ಈ ಐತಿಹಾಸಿಕ ವಿಜ್ಞಾ ನವು ಬರಿಯ ಊಹೆಯನ್ನು ಅವಲಂಬಿಸಿರುವ 
ಶಾಸ್ತ್ರವಾಗಿರದೆ ವಾಸ್ತವಿಕ ಆಧಾರಗಳ ಮೇಲೆ ಜೆಳೆಯುತ್ತಿರುವ ಅಧ್ಯಯನದ ವಿಷಯ 


' ವಾಗಿದೆ.1 ಅತ್ಯಂತ ವಿಶಾಲವೂ ವ್ಯಾಸಕವೂ ಮಾನವ ಜೀವನದ ಸಮಗ್ರ ವ್ಯವಹಾರ 


ಗಳನ್ನೂ ಒಳಗೊಳ್ಳುವ ಈ ಜಾನಸದ2ವನ್ನು ಒಂದು' ಸೂತ್ರಬದ್ಧ ರೀತಿಯಲ್ಲಿ ನಿವರಿಸು 


"ಮೆದು ಕಷ್ಟ ಸಾಧ್ಯ. ಇಂದು ಅದು ಒಂದು ಪ್ರತ್ಯೇಕ ಅಧ್ಯಯನ ಶಿಸ್ತಾಗಿ ರೂಪು 


ಗೊಂಡಿರುವುದರಿಂದ ಜಾನಪದ ಎಂದರೇನೆಂಬುದನ್ನು ಸೂತ್ರೀಕರಿಸಿ ವಿವರಿಸುವ ಅಗತ್ಯ 
ವಿದೆ. ಈಗಾಗಲೇ ಸುಮಾರು ಇಪ್ಪತ್ತೊಂದು ಮಂದಿ ಜಗತ್ತಿನ ಜಾನಪದ ವಿದ್ವಾಂಸರು 
Folkloreನ್ನು ಕುರಿತು ವ್ಯಾಖ್ಯಾನ ಮಾಡಿದ್ದಾರೆ.3 ಆದರೆ ಅವರಲ್ಲಿ ಜಾನಪದ, 


ಅದರ ಸ್ವರೂಪ ಮತ್ತು ವ್ಯಾಪ್ತಿಯ ಬಗೆಗೆ ಒಮ್ಮತವಿಲ್ಲ. ಇಲ್ಲಿ ಆ ವಿದ್ವಾಂಸರ 


ಭಿನ್ನಾಭಿಪ್ರಾಯಗಳನ್ನು ಸಂಕ್ಷೇಪವಾಗಿ ವಿವೇಚಿಸಿ ಆ ಬೆಳಕಿನಲ್ಲಿ, ಜಾನಪದ ಎಂದ 


ಕೇನೆಂಬುದನ್ನು ಸರಳವಾಗಿ ವಿವರಿಸಲು ಯೆತ್ನಿಸಿದೆ.4 

"ಜಾನಪದವನ್ನು ಕುರಿತು ವಾಖ್ಯಾನಗಳನ್ನು ಹೊರಡಿಸಿರುವ ಆ ಇಸ್ಪತ್ತೊಂದು 
ಮಂದಿ ವಿದ್ವಾಂಸರಲ್ಲಿ ಕೆಲವರು ಅದಕ್ಕೆ ಮಾನವ ಶಾಸ್ತ್ರದ ದೃಷ್ಟಿಯಿಂದ ವಿವರಣೆ ನೀಡ 
ದ್ದರೆ ಮತ್ತೆ ಕೆಲವರು ಸಾಹಿತ್ಯಿಕ ದೃಷ್ಟಿಯಿಂದ ವಿವರಣೆ ನೀಡಲು ಯತ್ನಿಸಿದ್ದಾರೆ. 
ಆದ್ದರಿಂದಲೇ ಜಾನಪದವು ಈ ಎರಡು ಶಾಸ್ತ್ರಗಳ ನಡುವೆ ಎಲ್ಲೋ ಒಂದಡೆ ಬಂದು 


 ನಿಂತಂತೆಯೂ ಅವುಗಳಿಗೆ ಸಂಬಂಧ ಕಲ್ಪಿಸುವ ಸೇತುವಾಗಿಯೂ ಕಾಣಿಸಿಕೊಳ್ಳುತ್ತ ಡೆ, 


TRS ಜು 
ನಾ ಬುಚು 


ಆ ವಿದ್ವಾಂಸರ ಅಭಿಪ್ರಾಯಗಳನ್ನು ಲಕ್ಷಿಸಿ ಅರ್ಥೈಸುವುದಾದಕೆ, ಮಾನವ ಮತ್ತು 
ಅವನ ವರ್ತನೆಗಳನ್ನು ಕುರಿತ ಸಂಸ್ಕೃತಿಯ ಭಾಗವೇ ಜಾನಪದ. ಅದು ಒಂದು ಜನ 
ವರ್ಗದ ಸಮಸ ಬದುಕಿನ ಇತಿಹಾಸ. ಅದು ಸಾಂಪ್ರದಾಯಿಕ ರೀತಿಯ ಜನಜೀವನದ 
ಬಲ್ಲ ಸ್ತ ರಗಳಿಗೂ ವ್ಯಾಪಿಸುತ್ತದೆ. ನಾಗರಿಕ ಹಾಗೂ ಶಿಷ್ಟ ಸಂಸ್ಥ ತಿಗಳಿಂದ ದೂರ 
ಸರಿದ ಪರಂಸರಾನುಗತವಾದ ಬೆಳವಣಿಗೆಯನ್ನು ಪಡೆದ ಜನಸಾಮಾನ್ಯರ ವಿಶಿಷ್ಟ 


ಸಂಸ್ಕೃತಿ ಅದು. ಅನರ ಜೀನನದ ಸಮಸ್ತ ವಿಷಯಗಳೂ ಅದರಲ್ಲಿ ಸಮಾವೇಶಗೊಳ್ಳು 


೧೨ ಮಾನವಿಕ ಕರ್ಣೂಟಿಕೆ 


ತ್ರವೆ5 ಅದರ ಸ್ರಕಾರಗಳು ವಾಜ್ಮಯ ಪ್ರಸಂಚದಿಂದ ಅಭೌತಿಕ ಭೌತಿಕವಸ್ತು 
ನಿಶೇಷಗಳನಕೆಗೂ ವ್ಯಾಪಿಸಿವೆ, ಎಂದರೆ ಜನಸದಕ್ಕೆ ಸಂಬಂಧಿಸಿದುದೆಲ್ಲ ಜಾನಪದ. 

ಜಾನಸದ ಗುಂಥಸ್ಕೆ : ಮೂಲದಿಂದ ಬಂ ದದ್ದಲ್ಲ ; ಅದು ಸರೆಂಸರಾನುಗತವಾಗಿ 
ಮೌಖಿಕ ಸಂಪ್ರದಾಯ (08೩1 tradition)ದಲ್ಲಿ ಸಾಗಿ ಬಂದ ಅನುಭನದ 
ಮೊತ್ತ ಎಂಬುದು ಸಾಮಾನ್ಯ ಅಭಿಪ್ರಾಯ. ಈ ವಿನರಣೆ ಜಾನಸದದ ಒಂದು 
ಸ ಮುಖ ಲಕ್ಷಣದ ಕಡೆ ನಮ್ಮ ಗಮನ ಸೆಳೆಯುತ್ತದೆ. ಆ ಲಕ್ಷಣದ ಪ್ರ ಪ್ರಕಾರ ಅಕ್ಷರಸ್ಥ 
ಆಧುನಿಕ ಸಮಾಜದಿಂದ ಬೇರೆಯಾದ ನಿರಕ್ಷರ ಕುಕ್ಷಿಗಳಲ್ಲಿ ಮೌಖಿಕ ಸಂಪ್ರದಾಯದಲ್ಲಿ 
ಉಳಿದು ಬಂದ ಸನುಸ್ತ ಜ್ಞಾನವೂ ಜಾನಸದ. ಸಾಮಾಜಿಕ, ಆರ್ಥಿಕ ವ್ಯವಸ್ಥೆಗಳಲ್ಲಿ 
ಇಂದಿಗೂ ಪ್ರತ್ಯೇಕತೆಯನ್ನು ಉಳಿಸಿಕೊಂಡು ಬೇರೆಯಾಗಿರುವ ಅನಕ್ಷರಸ್ಥ ಚಿಕೆ 
ಚಿಕ್ಪ ಗುಂಪುಗಳಲ್ಲಿ ವಾಕ್‌ ಸಂಪ್ರದಾಯ ತನ್ನ ಪರಿಶುದ ತೆಯನ್ನು ಹೆಚ್ಚಾಗಿ ಉಳಿಸಿ 
ಕೊಂಡಿರುವುದು ನಮ್ಮ ಅನುಭವಕ್ಕೆ Ht ವಿಚಾರ.6 ಇಂಥ ಪರಿಶುದ್ಧವಾದ 
ಸಂಸ ತಿಯ ಸಮಸ ವಿಷಯಗಳೂ ಶುದ್ಧ ಜಾನಪದವೆಂಬುದು ಅಭಿಪ್ರಾಯ. ಹ್‌ 
ಕ ಎನ್ನುವುದು ಕೇವಲ ಅಶಿಕ್ಷಿತ ಸಮೂಹ, ಆದಿವಾಸಿ ಗುಂಪು ಅಥವಾ 

್ಪ್ರಾಮಾಂತರವಾಸಿಗಳ ಜೀವನಕ್ಕೆ ಮಾತ್ರ ಸೀಮಿತವಾದುದಲ್ಲ. ಅದರ ವ್ಯಾಪ್ತಿ ನಗರ 

ರ ವಿಸ್ತರಿಸುತ್ತದೆ. ಆದರೆ ಆದನ್ನು ಅನ-ಸರಿಸುವ, ಅದರ ವ್ಯಾಪ್ತಿ ಯ ರೇಖೆ 
ಯೆಲ್ಲಿ ತ ಗುಂಪ ಪನ್ನೊ ಸಮೂಹವನ್ನೊ ಸಾಮಾಜಿಕ ವರ್ಗವನ್ನೊ ಅದು 
ಅನಲಂಬಿಸಿರುತ್ತ ದೆ ಎಂಬುಡು ಮಾತ್ರ ಸತ್ಯ.7 

ಮತ್ತೊಂದು ಗಮನಾರ್ಹ ವಿಚಾರವೆಂದರೆ ಜಾನಪದದ ಮೌಷಖಿಕಗುಣ ಅದನ್ನು 
ಸಂಸ್ಕೃತಿಯ ಇತರ ವಿಷಯಗಳಿಂದ ಪ್ರತ್ಯೇಕಿಸಲಾರದು ಎಂಬುದು. ಏಕೆಂದರೆ ಮೌಖಿಕ 
ಸಂಸ್ಕೃತಿಯಲ್ಲಿ ಎಲ್ಲವೂ ಜಾನಪದವೇ ಅಗುತ್ತದೆ.8 ಆದರೆ ಈ ಹೇಳಿಕೆಯನ್ನು ಎಲ್ಲ 
ವಿದ್ವಾಂಸರೂ ಒಪ್ಪಿಕೊಂಡಿಲ್ಲ. ಮೌಖಿಕ ಸಂಪ್ರದಾಯದಲ್ಲೇ ಸಾಗುವ ಭಾಷೆ, 
ಬೇಟಿಯ ತಂತ್ರ, ಮದುವೆ ಕ್ರಮಗಳು ಜಾನಪದವಲ್ಲವೆಂಬುದು ಅವರೆ ತರ್ಕ. 
ಹಾಗೆಯೇ ಅಕ್ಷರಸ್ಥ ಸಂಸ್ಕ ತಿಗಳಲ್ಲಿ ಮೌಖಿಕ ರೂಪದಲ್ಲಿ ವಹನಗೊಳ್ಳು ವ ವಾಹನ 
ನಡೆಸುವ ವಿಧಾನದ ತಿಳಿವಳಿಕೆ, ಕುಂಚಗಳಿಂದ ಹಲ್ಲುಜ್ಜುವ ನಿಧಾನ ಇತ್ಯಾದಿಗಳನ್ನು 
ಅನರ) ಜಾನಪದ ಎಂದು ಪರಿಗಣಿಸುವುದಿಲ್ಲ. ಈ ದೃಷ್ಟಿಯಿಂದ All folklore 
15 orally transmitted but not all that is orally trans- 
mittad is folklore’ ಎಂಬ ಬಾಸ್ಟ್ರವರ್‌ ಅವರ ಮೂತು ಗಮನಿಸಬೇಕಾದುದು. 
ಇದರಿಂದ ಜಾನಪದದಿಂದ ಹೊರತಾದ ವಿಷಯಗಳೂ ಮೌಖಿಕ ಸಂಪ್ರದಾಯದಲ್ಲಿ 
ವಹನಗೊಳ್ಳುತ್ತವೆ ಎಂದಂತಾಯಿತು. 

ಜಾನಸದವಲ್ಲದ ನಿಷಸುಗಳೂ ಮೌಖಿಕ ಸಂಪ್ರದಾಯದಲ್ಲಿರುವುದರಿಂದ ಜಾನ 
ಪೆದ ಸ್ವರೂಸ ನಿರ್ಣಯಕ್ಕೆ ಮೌಖಿಕ ಸಂಪ್ರದಾಯ ಆಧಾರ ಸೂತ್ರನೆನಿಸುವುದಿಲ್ಲ. 


ಈ 


ಕ್ಷೇನು ಸಮಾಚಾರದ ಸತ್ರದ ಒಕ್ಕಣೆಗಳು, ಆಟೋಗ್ರಾಫ್‌ ಗಳಂಥ ಲಿಖಿತ ಜಾನಪದ 


"ಜಾನಪದ ವ್ಯಾಖ್ಯೆ ಕುರಿತು ೧೩ 


ದಲ್ಲೂ ಮೌಖಿಕ ಸಂಪ್ರದಾಯಕ್ಕೆ ಮಹತ್ತ್ವನಿಲ್ಲ. ಇದೇ ರೀತಿಯಲ್ಲಿ ಶಾರೀರಿಕ ಚಲನೆ 
ಗಳು, ಜನಸದ ನೃತ್ಯಗಳು, ಆಟಗಳು, ಸಂಜ್ಞೆಗಳು ಮುಂತಾದವುಗಳಲ್ಲೂ ಕಂಠಸ್ಥ 
ಸಂಪ್ರದಾಯದ ಪಾತ್ರ ಏನೂ ಇಲ್ಲ. ನೋಡಿ ಅನುಕರಿಸುವುದರ ಮೂಲಕ ಇವನ್ನು 
ಸಾಧಿಸಲಾಗುತ್ತದೆ.10 ಅದ್ದರಿಂದ ಜಾನಪದವು ಕೇಳುನ್ರೆದು- ನೆನಪಿಡುವುದು ; ನೋಡು 
ವುದು-ಅನುಕರಣೆ ಮಾಡುವುದು. ಈ ಎರಡು ಸೂತ್ರಗಳನ್ನು ಅವಲಂಬಿಸಿರುತ್ತದೆ.11 
ಹೀಗೆ ನೋಡಿದಾಗ ಜಾನಸದ,ಜನಸದದ ಶ್ರುತಿಯೂ ಹೌದು, ಸ್ಪೃತಿಯೂ ಹೌದು, 
ಕರ್ಣಾಕರ್ಣಿಯಾಗಿ ಕೆಲವು ವಿಷಯಗಳು ಹರಿದು ಬಂದರೆ ನೆನಪಿನ ಮೂಲಕ, ಅನು 
'ಕರಣೆಯ ಮೂಲಕ ಕೆಲವ್ರೆ ವಿಷಯಗಳು ಸಾಗಿ ಬರುತ್ತವೆ.12 

ಮಾನವಿಕ ವಿಜ್ಞಾನಗಳ ವಿಭಾಗದಳ್ಲೀ, ಜಾನಸದ ಅತ್ಯಂತ ವ್ಯಾಸಕವಾದ 
ವಿಷಯ. ಅದು ಯಾವದೇ ಒಂದು ಸಾಂಸ್ಕೃತಿಕ ಸಮೂಹದ ಸಮಗ್ರ ಬದುಕನ್ನು 
ಕ್ರಮಬದ್ಧ ರೀತಿಯಲ್ಲಿ ಅಧ್ಯಯೆನ ಮಾಡುತ್ತದೆ. ಜಾನಪದ ಗ್ರಾಮಾಂತರ ಬದುಕಿಗೆ 
ಮಾತ್ರ ಸೀಮಿತವಾದುದಲ್ಲ. ಜನಸದ ವರ್ಗಗಳೆಂದರೆ ಗ್ರಾಮಾಂತರ ಜನರಷ್ಟೇ ಅಲ್ಲ. 
ಸಮಾನವಾದ ಅಂಶವನ್ನು ಹೊಂದಿರುವ ಯಾವ ಒಂದು ವರ್ಗವಾದರೂ ಒಂದು ಜನ 
ಪದ ವರ್ಗ (folk group) ಎನಿಸಿಕೊಳ್ಳುತ್ತದೆ. ಆದರೆ ಈ ವರ್ಗಕ್ಕೆ ಸೇರಿದೆ ಜನ 
_ರಿಗೆ ಸಮಾನವಾದ ಪರಂಪರೆ ಇರಬೇಕು. ಈ ವರ್ಗದ ವ್ಯಕ್ತಿಗಳಿಗೆ ಪರಸ್ಪರ ಪರಿಚಯ 
ವಿಲ್ಲದಿದ್ದರೂ ಪ್ರತಿಯೊಬ್ಬನಿಗೂ ತನ್ನ ಪರಂಸರೆಯ ಬಗ್ಗೆ ತಿಳಿದಿರುತ್ತದೆ. ಈ ವರ್ಗದ 
ಜನರನ್ನು ಒಂದುಗೂಡಿಸುವ ಸಾಮಾನ್ಯ ಸೂತ್ರ ಒಂದು ವೃತ್ತಿ ಯಾಗಿರಬಹುದು 
ಒಂದು ಧರ್ಮವಾಗಿರಬಹುದು ಅಥವಾ ಒಂದು ಭಾಷೆಯಾಗಿರಬಹುಡು. ಒಂದು 
ವರ್ಗದಲ್ಲಿ ಇಬ್ಬರಿಗಿಂತ ಹೆಚ್ಚು ಜನರಿರಬಹುದು. ಇವರು ಒಂದೇ ಪರಂಪರೆಗೆ ಸೇರಿದವ 
ರಾಗಿರುತ್ತಾರೆ.13 ಒಂದು ಜನಸದ ವರ್ಗ ಒಂದೇ ಭೌಗೋಳಿಕ ಪರಿಸರದಲ್ಲಿ ನೆಶೆಸ 
ಬೇಕೆಂದೇನೂ ಇಲ್ಲ. ಭಾರತಾದ್ಯಂತ ಇರುವ ಹರಿಜನರು ಒಂದು ಜನಪದ ವರ್ಗವಾಗು 
ತ್ತಾರೆ. ಇದೇ ರೀತಿಯಲ್ಲಿ ಒಂದೇ ವೃತ್ತಿಯುಳ್ಳ ಕಾರ್ಮಿಕರು, ಒಂದೇ ಧರ್ಮವಳ್ಳೆ 
ತೊದನರು, ಒಂದೇ ಭಾಷೆಯನ್ನಾಡುವ ಕೊಡವರು ಒಂದೊಂದು ಜನಪದ ವರ್ಗಕ್ಕೆ 
ಸೇರುತ್ತಾರೆ. ನೌಕರಿಯಿಂದ ನಿವೃತ್ತಿ ಹೊಂದಿದ ಜನಗಳದೇ ಒಂದು ಜನಸದ ವರ್ಗ 
ವಾಗಬಹುದು. ಒಂದೇ ವಯಸ್ಸಿನ ಶಾಲಾ ಮಕ್ಕಳು ಅಥವಾ ಕಾಲೇಜು ವಿದ್ಯಾರ್ಥಿ 
' ಗಳು ಒಂದೊಂದು ಜನಸದ ವರ್ಗವನ್ನು ರೂಪಿಸುತ್ತಾರೆ. ಅಷ್ಟೇ ಏಕೆ ಒಂದೊಂದು 
ಕುಟುಂಬವೂ ಒಂದೊಂಧು ಜನಸದ ವರ್ಗವೆನಿಸಿಕೊಳ್ಳುತ್ತದೆ. ಈ ಪ್ರತಿಯೊಂದು 
ಜನಸದ ವರ್ಗಕ್ಕೂ ತನ್ನದೇ ಆದ ಜಾನಸದವಿರುತ್ತದೆ. ಆದ್ದರಿಂದ ಜಾನಸದ ಸರ್ವ 
ವ್ಯಾಪಿಯಾಗದ್ದು ಎಂಬುದನ್ನು ಒಪ್ಪಿಕೊಳ್ಳ ಬೇಕು. ಅದರ ಕುರುಹುಗಳು ನಾಗರಿ 
ಕತೆಯ ತುತ್ತ ತುದಿಯನ್ನೇರಿದ ಪಟ್ಟ ಣವಾಸಿಗಳಲ್ಲೂ ಇರಲು ಸಾಥ್ಯ. ಇದನ್ನು ಮನ 
ಗಂಡೇ ಎಸ್ಪಿನೋಸ ಅವರು Folklore has its very deepest roots 
even among the people that have achieved the high 


೧೪ ಮಾನವಿಕ ಕರ್ಣಾಟಕ 


state of culture ಎಂದು ಹೇಳಿದ್ದಾರೆ.14 ವಿದ್ಯಾರ್ಥಿಗಳು, ಕಾರ್ಮಿಕರು, 


ವಕೀಲರು, ಟ್ಯಾಕ್ಸಿ ಅಥವಾ ಆಟೋ ಚಾಲಕ ಸಮೂಹ ಎಲ್ಲರಲ್ಲೂ ಜಾನಪದ ಬೇರು ' 


ಬಿಟ್ಟಿರುತ್ತದೆ. ಅದು ಕೇನಲ ಹಳ್ಳಿಗರ, ಮೂಲನಿವಾಸಿಗಳ ಮತ್ತು ಅಶಿಕ್ರಿತರ ಬದುಕಿನ 


ಅನಲಂಬನೆಯನ್ನು ನಡೆಯಬೇಕಾದ ಅನಿವಾರ್ಯತೆ ಇಲ್ಲ. ನಾಗರಿಕನಾದವನು ' 


ಸುಸಂಸ್ಥ ತನೆನಿಸಿದವನು ಅದರ ಸೆಳೆತಕ್ಕೆ ಒಳಗಾದರೆ ಆಶ್ಚರ್ಯೆ ಪಡಬೇಕಾಗಿಲ್ಲ.15 


ಮೊದಲಿಗೆ, ಜಾನಸದವು ಅತ್ಯಂತ ಪ್ರಾಚೀನಕಾಲದಲ್ಲಿ ಪ್ರಚಲತವಿದ್ದ ಅಂಶ ' 


ವೆಂದೂ, ಈಗ ಅದು ನಾಗರಿಕತೆಯಿಂದ ನಶಿಸಿಹೋಗುತ್ತಿದೆಯೆಂಬ ಭ್ರಮೆಯೂ ' 


ಇತ್ತು.16 ಹಳೆಯದು ಮಾತ್ರ ಜಾನಪದ ಎಂಬ ಪರಿಕಲ್ಪ ಲ್ರನೆಯಿಂದ ಅನೇಕರು ಇಂದಿಗೂ 
ಜಾನಪದವನ್ನು ಪ್ರಾಚೀನ ಸಂಸ್ಕೃತಿಯ ಅತ್ಯುತ್ತಮ ಭಾಗವ ಪ್ರಶಂಸಿಸುತ್ತ ಅದನ್ನು 

ಸಂರಕ್ಷಿಸ ಸಬೇಕೆಂಬ ಕಳಕಳಿ ತೋರುತ್ತಿದ್ದಾರೆ. ವಾಸ್ತವವಾಗಿ, ಜಾನಪದ ನಹ 
ಹೋಗುವಂಥದಲ್ಲ; ಉಳಿಸಬೇಕೆಂದು ಅದು ಎಂದೂ ಬಯಸುವುದಿಲ್ಲ. ಈ ಸತ್ಯವನ್ನು 
ಕಂಸ.ಸೊಂಡ ಸಿ. ಎಫ್‌. ಪಾಟರ್‌ ಅವರು Folklore is a lively fossil 
which refuses to die ಎಂದು ಘೋಷಿಸಿ ಜಾನಪದದ ಮೂಲಭೂತ ಲಕ್ಷಣ 
ವನ್ನು ಸ್ಪಷ್ಟಸಡಿಸಿದ್ದಾರೆ.!? ಸಹಜವಾಗಿ ಕಾಲಕಾಲಕ್ಕೆ ಪ್ರತಿಯೊಂದು ಜನಸದ ವರ್ಗ 
ದಲ್ಲಿಯೂ ಜನಸದದ 10೪0 ಸ ಸೃಷ್ಟಿ ಯಾಗುತ್ತ ದೆ; ಈಸ ೃಷ್ಟಿಕ್ರಿಯೆ ನಿರಂತರವಾದುದು. 

For the modern ಜ/60/0 the ೫ Folklore is a living 
and inextingnishable force, ebbing and flowing with 


the rhythm ‘of life and carrying in to the present the ' 


traditions of the past, constantly adapting into the 
changing conditions of time.18 ಈ ಮಾತಿನಂತೆ ಜಾನಪದ ಹಳೆಯ 
ತರೆಮಾರಿನ ಪರಂಪರೆಯನ್ನು ಹೊಸ ತಲೆಮಾರಿಗೆ ತಲಸಿಸುವ ಕಾರ್ಯವನ್ನು ನಿರ್ವಹಿ 
ಸುವುದರ ಜೊತೆಗೆ ಹೊಸ 'ಸಂಸರಕೃನುಗುಣವಾಗಿ ಹೊಸತನ್ನು ಸ್ಥ ಸ ಸ್ಟಿಸುವ ಕಾರ್ಯ 
ವನ್ನೂ ಮಾಡುತ್ತದೆ. ಪರಿಸರ ಬದಲಾದಂತೆ ಅದು ಕೂಡ ಬದಲಾಗುತ್ತ ದೆ. ಬದಲಾಗು 
ತ್ರಿ ರುವ ಪ ರಿಸರಕ್ಕೆ Maton ಅಗುತಿ ರುವ ವ್ಯತ್ಯಾಸವನ್ನು ಸ್ವಿ ಕರಿಸುವ ಜಾನಪದ 
ಅಂಶಗಳು ಉಳಿದು ಬರುತ್ತವೆ. ಅತಿ ಮಡಿವಂತಿಕೆಯಿರುವ ಆಚರಣೆಯಲ್ಲಿ ಬಿಗಿ ಇರುವ, 
ಬದಲಾವಣೆಗೆ ತಳೆಬಾಗದೆ. ಜಾನಪದ ಅಂಶಗಳು ಇಲ್ಲವಾಗುತ್ತವೆ. ಅಥವಾ ಅವುಗಳ 
ಜಾಗದಲ್ಲಿ ಹೊಸ ಆಂಶಗಳು ತಲೆ ಎತ್ತುತ್ತವೆ, ವ್ಯಕ್ತಿ ಯೊಬ್ಬ ಹುಟ್ಟಿ ದಾಗ ಹೊಸ 
ಜಾನಸ - ಅಂಶವೊಂದು ಸ ಷ್ಟಿಯಾದಕೆ. ವ್ಯ ಕ ಯೊಬ್ಬ ಸತಾ ಗ ಬದು ಜಾನಪದ 
ಅಂಶ ಸಾಯುತ್ತದೆ. ಜಾನಪದ ಅಂಕಗಳು ಸತ್ಯ ಜತ ನಿತ್ಯ ಮರಣ ಸಡೆದಂತಹವು 
ಗಳು.19 ಜೀನಂತಿಕೆಯೇ ಜಾನಸದದ ಭನನ ಒಂದು ಹಡಪ ಕಣ್ಮ ರೆಯಾದರೂ 
ಇನ್ನೊಂದು ರೂಸದಲ್ಲಿ ಅದು ತಲೆ ಎತ್ತಿ ಕೊಳ್ಳು ತ್ತದೆ ಬೆಳೆಯುತ್ತ ದೆ ಉಳಿಯುತ್ತ ದೆ.20 
ಜಾನನದ ಸದಾ ಪರಿನರ್ತನಾಶೀಲವಾದುದು. ಜೀವಂತವಾದುದ್ರು, ಹೊಸ ಹೊಸ ಅಂಶ 


* ಜಾನಪದ' ವ್ಯಾಖ್ಯೆ ಕಾರಿತು ೧೫ 


ಗಳನ್ನು ಕಾಲಕಾಲಕ್ಕೆ ಸ್ವೀಕರಿಸುತ್ತ ಬೆಳೆಯುತ್ತದೆ ಎಂಬುದನ್ನು ಮೇರಿಯಸ್ಸಬಾಕ್ಸೆ 
ಅವರು ಸ್ಪಷ್ಟಮಾತುಗಳಲ್ಲಿ ಹೀಗೆ ಹೇಳಿದ್ದಾಕ Whenever in many call- 
ings the knowledge, experience, wisdom, skiil, the 
‘habits and practices of the past are handed down by 
example or spoken word, by the older tothe new 
generations without reference to book, print or school 
teacher ; then we have folklore in its own perennial 
‘domain at work as ever alive and shifting, always apt 
‘to grasp and assimlate new elements on its way.?! 
ಈ ಕಾರಣದಿಂದಾಗಿ ಜಾನಪದ ಎಂಬುದು ಕೇವಲ ಹಳೆಯ ವಸ್ತು ನಿಶೇಷಗಳಷ್ಟೇ ಅಲ್ಲ , 
ಹಳ್ಳಿ ಗಾಡಿನದು ಮಾತ್ರ ಅಲ್ಲ; ನಗರ ಜೀವನದಲ್ಲೂ ಅದರ ಸೆಲೆಯನ್ನು, ನೆರೆಯನ್ನು 
ಗುರುತಿಸಬಹುದು ಎಂದು ಅಭಿಪ್ರಾಯಸಬ್ಬಿರುವ ಆಧುನಿಕ ವಿದ್ವಾಂಸರ ನಿಲುವನ್ನು 
ಒಪ್ಪಬೇಕಾಗುತ್ತದೆ. ಅಂತೆಯೇ ಜಾನಪದ ಬರಿಯ ಹಳೆಯ ಉಳಿಕೆ, ಹಿಂದಿನ ತಲೆ 
ಮಾರುಗಳ ಸಮೃದ್ಧ ಅಸ್ತಿ ಎಂಬ ನಿಲುವನ್ನು ಹೊಂದಿರುವ ಅಲ್ಪ್ರೈಡ್‌ನೆಟ್‌22, 
ಕರ್ವಾಲೊ ನೆಟೊಂ3 ಅವರ ಅಭಿಪ್ರಾಯಗಳಿಗೆ ಹೆಚ್ಚು ಮಹತ್ತ್ವ ನೀಡಬೇಕಾಗಿಲ್ಲ. 
ಒಬ್ಬಿ ನಲ್ಲಿ Folklore 15 an echo of the past, but at the same 
time it is also the vigorous voice of the present.” 
ಜಾನಸದವು ಜೀವಂತ ನಿಧಿ. ಆದ್ದರಿಂದ ಅದನ್ನು ಕೇವಲ ಪ್ರಾಚೀನತೆಯ ದೃಷ್ಟಿ 
ಯಿಂದ ನೋಡುವುದಾಗಲೀ ಅದಕ್ಕೆ ಪ್ರಾ ಚೇನತ್ವವನ್ನು ಆಕೋಪಿಸುವೆದಾಗಲೀ 
ಸರಿಯಲ್ಲ. ಈ ದೃಷ್ಟಿಯಿಂದ Many of the customs and crafts 
and works of art are still functional in a sense tha 
they play a significant part in the isolated folk who 
preserve 11101225 ಎಂಬ ಅಭಿಪ್ರಾಯ ಗಮನಾರ್ಹ. 


ಅಡಿ ಟಿಪ್ಪಣಿಗಳು 


ಸ. ನಾಯಕ, ಹಾ: ಮಾ. (ಡಾ.).» ಜಾನಪದ ಸ್ವರೊಪು 1911, ಪು. 16 
2. Kenneth and Mary Clarke, Introducing Folklore, 


1966, p. 3. | 
3. Maria Leach (86.); Standard Dictionary of Folklore, 


Mythology and Legend, 1949, p- 398 


೧೬ ಮಾನನಿಕ ಕರ್ಣಾಟಕ 


4, ಈ ವಿದ್ವಾಂಸರಲ್ಲಿ ಸ್ಪಷ್ಟವಾಗಿ ವ್ಯಕ್ತಗೊಂಡಿರುವ ಭಿನ್ನಾಭಿಪ್ರಾಯಗಳನ್ನು 
ಕುರಿತು ಡಾ: ಜೀ.ಶಂ- ಪರಮಶಿವಯ್ಯನವರು ತಮ್ಮ ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ 
ಪ್ರಕಾರಗಳು ಗ್ರಂಥದಲ್ಲಿ ನಿನರವಾಗಿ ಚರ್ಚಿಸಿದ್ದಾರೆ. ನೋಡಿ: ಪು. 11-16 

5. ಪರನುಶಿನಯ್ಯ ಜೀ-ಶಂ. (ಡಾ.) "ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರ 
ಗಳು, 1979, ಫು. 5 

6. ನಾಯ ಹಾ: ಮಾ. (ಡಾ.), ಜಾನಪದೆ ಸ್ವರೂಪ 1971, ಫು. 37 

7. Alan Dundes (Ed.), The Study of folklore, 1965, p. ,2 

8. Maria Leach (Ed), Standard Dictionary of Folklore 
Mythology and Legend, 1949, p. 398 

9. Bascom, W.R, in hisarticle Folklore and Anthropo- 
logy-The Study of Folklore, 1965, p. 28 

10, ಪರಮಶಿನಯ್ಯ, ಜೀ.ಶಂ. (ಡಾ-) ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರ 
ಗಳು, 1979, ಫ್ರ. 17 

11. Kenneth and Mary Clarke. Introducing Folklore 
1966, p. 1 

12. ಪರಮಶಿನಯ್ಯ, ಜೀ.ಶಂ. (ಡಾ-) ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕರ 
ಗಳು, 1979, ಪು. 47 


13. Alan Dundes (Ed.); The Study of Folklore, 1965, pp 2-3 

14. Maria Leach (Ed.), Standard Dictionary of Folklore: 
Mythology and Legend, p. 399 

15. ಪರಮಶಿವಯ್ಯ ಜೀ.ಶಂ. (ಡಾ.)» ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರ 
ಗಳು, 1979, ಪ್ರ. 10 

16. Encyclopaedia Britannica, 1964, vol. 9, p-520 

17. Maria Leach (Ed ): Standard Dictionary of Folklore, 
Mythology and Legend p. 48 

18. Encyclopaedta Britannica, 1964, vol. 9, 7. 520 

19. ರಂಗಾರೆಡ್ಡಿ ಕೋಡಿರಾಂಪುರ, ಲಿಖಿತ ಜಾನಪದ, ಗೌರಿಬಿದನೂರು, 1979, 
ಪು. 2 

20. ಪರಮಶಿವಯ್ಯ ಜೀ.ಶಂ- (ಡಾ.), ಜಾನಪದ-ಕೆಲವು ಮುಖಗಳು, 
ಬೆಂಗಳೂರು, 1975, ಫುಟ. 5 


21. Maria Leach (Ed.), Standard Dictionary of Folklore, 
Mythology and Legend, p-398 


22. DorsonR. M., Peasant customs and Savage Myth 
1968, p. 341 ಸು 


i 


” ಅಡಿ ಟಿಪ್ಪಣಿಗಳು ೧೭ 


23, Paulo de Carvalho Neto‘ The Concept of Folklore, 
1971, p. 80 

24, Quoted, Dorson R. M.: Folklore and Folklife, ೧. 17 

25. Tristram Coffin iii {Ed): American Folklore, ಐ. 8 


ಈಚಿನ ವರ್ಷಗಳಲ್ಲಿ ಜಾನಸದದ ಬಗ್ಗೆ ಆಸಕ್ತಿ, ಉತ್ಸಾಹಗಳು ಹೆಚ್ಚು ಹೆಚ್ಚಾಗಿ 
ತೋರುತ್ತಿರುವೆದರಿಂದ, ಇನ್ನು ಈ ಕ್ಷೇತ್ರ ಹಿಂದುಳಿಯಲಾರದೆಂದು ಭರವಸೆ ತಾಳ 
ಬಹುದೇನೋ. ಈ ಭರವಸೆ ಸಫಲವಾಗಬೇಕಾದರೆ ಜಾನಪದ ಅಧ್ಯಯನವನ್ನು ಪಂಡಿತ 
ನಿಷಯವೆಂದು ನೋಡಬೇಕು ; ಶಾಸ್ತ್ರೀಯ ದೃಷ್ಟಿಯಿಂದ ಪರಿಶೀಲಿಸಬೇಕು. ಆಗ 
ಮಾತ್ರ ಎಲ್ಲ ಸಭೆ, ಸಮ್ಮೇಳನ, ಸೆಮಿನಾರುಗಳು ಸಫಲವಾಗುತ್ತವೆ. ವೈಜ್ಞಾ ನಿಕ 
ದೃಷ್ಟಿಯಿಂದ ವಿಷಯ ಪರಿಶೀಲನೆಗೆ ತೊಡಗದೆ ಹೋದರೆ ಜಾನಪದ “ಹಳ್ಳಿ ಹಾಡು 
ಗಳಂತೆ ಕಂತೌಯಾಗಿಯೇ ಉಳಿಯುತ್ತದೆ. ಇಂದು ಗೋಡೆಗಳನ್ನು ಕಟ್ಟುತ್ತಿರುವ 


ಮನುಷ್ಯ ಒಂದು ಕಾಲದಲ್ಲಿ ಸೇತುವೆಗಳನ್ನು ನಿರ್ಮಿಸುತ್ತಿ ದ್ವನೆಂಬ ಸತ್ಯ ಎಂದೂ ನಮ್ಮ 


ಕಿ 


— ಡಾ. ಹಾ. ಮಾ. ನಾಯಕ 
(ಜಾನಪದ ಸ್ವರೂಸ, ಪು. 49) 


ಕೆ. ಎಸ್‌. ರಾಮಕೃಷ್ಣರಾವ್‌ 


ಅರಿಸ್ಟಾಟಲ್‌ 


ಗ್ರೀಕ್‌ ತತ್ವ ಶಾಸ್ತ್ರ ಜ್ಹರಲ್ಲಿ ಅತ್ಯಂತ ಸತ್ತೆ ಶೋ ಎನಿಸಿದ ಅರಿಸ್ಟಾಟಲ್‌ 
ಕ್ರಿ.ಪೂ. 384 ರ ಜನಿಸಿದನು ಆತನ ಬಹುಮುಖ ಪ್ರತಿಭೆಯು ಅವನು ಬ 
ಸಿದ ತತ್ವಗಳಲ್ಲಿ ಮತ್ತು ನೀತಿಶಾಸ್ತ್ರ ದಲ್ಲಿ ಚತ ಬತವಾಗಿದೆ ಆತನು ಸತ್ಯ 
ಪ್ರೇಮಿಯು, ನಿಷ ಕ ಕ್ಷಪಾತವಾದ ವಿಚಾರವಾದಿಯು, ಹಲವಾರು ವಿಷಯಗಳಲ್ಲಿ ಪರಿಣಿ 
ತನು, ತಜ್ಞನ ನೂ ಆಗಿದ್ದನು. ಆತನು ತರ್ಕಶಾಸ್ತ್ರ, ಆಧ್ಯಾತ್ಮ ಶಾಸ್ತ್ರ, ವಾದವಿದೆ, 
' ಭೌತಶಾಸ್ತ, ; ಜೀವಶಾಸ್ತ್ರ, ಮನಶ್ಯಾಸ್ತ್ರ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ ಇವೇ 
ಮುಂತಾದ ವಿಷಯಗಳಲ್ಲಿ `ನಶೇಷ ಜ್ಞಾ ನ ನಡೆದಿದ್ದ ನಲ್ಲದೆ ತೋ ಬಗ್ಗೆ ಹಲವಾರು 
ಗ್ರಂಥಗಳನ್ನು ಬರೆದಿರುಷನು. 
ತನ್ನ ಗುರುವಾದ ಪ್ಲೇಟೋನಿನ  ಸಜೀವವಾದ ಮತ್ತು ಆದರ್ಶವಾದಗಳನ್ನು 
ಆರಿಸ್ಟಾ ಟಲ್‌ ಒಪ್ಪಿ ಕೊಂಡರೂ ಈ ಪ್ರಸಂಚವ್ರ ಅಸತ್ಯ. ಸತ್ಯವಾದ ಸಾಮಾನ್ಯಗಳು 
ತಮ್ಮ ದೇ ಆದ A ಪ್ರಪಂಚದಲ್ಲಿರುತ್ತ ವೆ ಎಂಬ ಪ್ಲೆ ೇಟೋವಿನ ಅಭಿಪ್ರಾಯ 
ವನ್ನ ಅವನು ಅಂಗೀಕರಿಸಲಿಲ್ಲ. ಅರಿಸ್ಟ್ರಾ ಟಲನ ಪ್ರಕಾರ ಸಾಮಾನ್ಯಗಳೆಲ್ಲವೂ ಇದೇ 
ಪ್ರಸಂಚದಲ್ಲಿ ದ್ದು ಇಲ್ಲಿಯ ವ ಸುಳಿಗೆ ಆಕಾರವನ್ನು, ಜೀವವನ್ನು ನೀಡುತ್ತವೆ. 
ನಮ್ಮ ಅನುಭವದ ಪ್ರ ರ್ರಪಂಚವು ನಂಬಲರ್ಹವಲ್ಲದ ಬೂ ' ಪ್ರಸಂಚವಲ್ಲ. ಅದು ನಾವು 
ಅನುಭವಿಸಿ ತಿಳಿದುಕೊಳ್ಳ ಬಹುದಾದಂತಹ ಒಂದು ಸತ್ಯ. ಅನುಭವವೇ ನಮ್ಮ 
ಜ್ಞಾ ನದ ಮಹಂವಳಿದು ಅದರ ಗುರಿಯು ಪರಮತತ್ವ ಗಳನ್ನು ತಿಳಿಯುವುದರಲ್ಲಿ ಅಡ 
ಗಿದೆ. ಭೂ ಸಮಂಜಸವಾದ ಜ್ಞಾನವು ಕೇವಲ ವಸ್ತು ಸಂಪರ್ಕದಿಂದ ಮಾತ್ರ 
ಬರಲಾರದು. ಸ್ತು ಗಳನ್ನು ಅವುಗಳ ಸೈಜ ಸ್ವರೂಪ ಮತ್ತು ಮೂಲಗಳೊಂದಿಗೆ 
ತಿಳಿದಾಗ ಮಾತ್ರ ಗ ಹಂ೦ಯಾದ ಹಾಕಾ ಜಿ. ವಸ್ತುಗಳ ಬಗ್ಗೆ ಜ್ಞಾ ನ 
( ವನ್ನು ಗಳಿಸುವ ನಮ್ಮ ಪ್ರ ಯೆತ್ತನೆ ಪ್ರಾ ರಂಭಿಕವಾಗಿ ಅಧಾ ್ಯಾತ್ಯಶಾಸ್ತ್ರ ರೊಪ ಪದಲ್ಲಿರು 
ತ್ತದೆ. ಈ ಅಧ್ಯಾತ್ಮ ಶಾಸ್ತ್ರ ವು ವಸ ್ರ್ಮ ಇ ಮೂಲ ಅಸ್ತಿತ್ವದ ಬಗ್ಗೆ ತಿಳುವಳಿಕೆಯನ್ನು 
ಕೊಟ್ಟರೆ ಇತರ ವಿಜ್ಞಾ ನಗಳು ಆದೇ ಸತ್ಯದ ನಿಭಾಗಗಳ ಅರಿನನ್ನು ಕೊಡುತ್ತದೆ. 
ಅರಿಸ್ಟಾಟಲನ ತಾತ್ಮಿಕ ವಿಚಾರಗಳನ್ನು ಆತನ ತರ್ಕಶಾಸ್ತ್ರ ಅಧ್ಯಾತ್ಮ ಶಾಸ್ತ್ರ, 


೨೦ ಮಾನವಿಕ ಕರ್ಣಾಟಕ 


ಕಾರ್ಯಕಾರಣ ಸಿದ್ಧಾಂತ, ಮನಶ್ಶಾಸ್ತ್ರ ಮತ್ತು ನೀತಿಶಾಸ್ತ್ರ ಗಳ ಮುಖಾಂತರೆ 
ತಿಳಿಯಬಹುದು. 


ತರ್ಕಶಾಸ್ತ್ರ 


ತರ್ಕಶಾಸ್ತ್ರವು ಆಧ್ಯಾತ್ಮ ಶಾಸ್ತ್ರದ ಅಧಾರವಾದ ನಮ್ಮ ವಿಚಾರದ ಮೊದಲ 
ಹಂತವಾಗಿದೆ. ಜ್ಞಾನವನ್ನು ಹೇಗೆ ಮತ್ತು ಯಾವ ಪದ್ಧತಿಯನ್ನು ಅನುಸರಿಸಿ ಸಡೆಯೆ 
ಬೇಕು ಎಂಬುದನ್ನು ತಿಳಿಸುವುದು ತರ್ಕಶಾಸ್ತ್ರದ ಮುಖ್ಯ ಗುರಿ. ಸತ್ಯದ ನಿರೂಪಣೆ 
ಯನ್ನು ಕೊಡಲು ಪ್ರಯತ್ನಿಸಿದ ಅರಿಸ್ಟಾಟಲ್‌ ಸತ್ಯವೆನ್ನು ವುದು ಸ್ವಯಂಸಿದ್ಧವಾದ 
ಅಂಶವಾಗಿದ್ದು ಅದು ಸತ್ಯವಲ್ಲದೆ ಬೇರೇನೂ ಆಗಿರಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಅಂದರೆ 
ಅವನ ಅಭಿಪ್ರಾಯದಲ್ಲಿ ಸತ್ಯ ಹೇಗಿದೆ ಎಂಬುದನ್ನು ಮಾತ್ರ ತಿಳಿದರೆ ಸಾಲದು. : ಅದೇ 
ಹೇಗೆ ಸತ್ಯವಾಗಿದೆ, ಬೇರೊಂದು ಏಕೆ ಆಗಿಲ್ಲ ಎಂಬುದನ್ನು ತಿಳಿಯಪಡಿಸಬೇಕು. ಈ 
ವಾದವನ್ನು ಸಮರ್ಥಿಸಲು ಅರಿಸ್ಟಾಟಲ್‌ ನಿಗಮನದ ಮುಖ್ಯ ರೂಪವಾದ ಸಿಲೋಜಿಸ, 
(5)/11081982)ನ ಸಹಾಯವನ್ನು ಪಡೆಯುತ್ತಾ, ನೆ. ಸಮಂಜಸವಾದ ವಿವರಣೆಯು 
ಸಿರೋಜಿಸನ ರೂಪದಲ್ಲರಬೇಕೆಂದು. ಅರಿಸ್ಟಾಟಲನ ಅಭಿಮತ. ಸಿರೋಜಿಸನ ಆಧಾರ 
ವಾಕ್ಯಗಳು ಸಾರ್ವತ್ರಿ ಕವಾಗಿದ್ದು ಕೆಲವು ಗ ಹೀತ ತತ್ವಗಳನ್ನು ಒಳಗೊಂಡಿರುತ್ತದೆ. 
ಈ ಗ್ರಹೀತೆ ತತ್ವಗಳು ಸ್ವತಃ ಪ್ಪಾ ್ರ್ರಮಾಣ್ಯವಾದವುಗಳಾಗಿದ್ದು ಆತ್ಮ ದ ವಿಚಾರ ತೀಲ 
ಭಾಗದಲ್ಲಿ ಅಡಗಿರುತ್ತ ದೆ. ಈ ತತ್ವ ಗಳು ವಿಚಾರದ ವತ. ಸ. ನೇರವಾಗಿ ಮತ್ತು 
ಆಂತರಿಕವಾಗಿ ತಿಳಿಯಲ ಬಡುವ ಪ್ರತಿಭಾಗಗಳ ರೂಪಗಳಾಗಿವೆ. ತರ್ಕಶಾಸ್ತ್ರ ದ 
ಮತ್ತೊಂದು ಹಬ. ನಿಗಮನವು ಸಿಲೋಜಿಸಗೆ ಪೂರಕವಾದ ಒಂದು ee 
ಕ್ರಮವಾಗಿದೆ. ನಿಜ್ಞಾನದ ದೃಷ್ಟಿಯಿಂದ ವಿಗಮನವು ನಿಜ್ಞಾ ನಕ್ಕೆ ಅವಶ್ಯಕವಾದ 
ಸಾಮಾನ್ಯ ನಿಯಮಗಳನ್ನು ನೀಡುವ ಒಂದು ಕ್ರಿಯೆ. ಈವ ಸಾರಾ 
ಮೂಲ ಹಾಗೂ ಗೃಹೀತ ವಿಚಾರಗಳು ಪ್ರತಿಭಾನದ ಸ್ವರೂಪಗಳಲ್ಲಿದ್ದರೂ ಅವುಗಳಿಗೆ 
ವಾಸ್ತವಿಕತೆ Nm ನಿಗಮನದ ಸಹಕಾರ ಬೇಕಾಗುತ್ತದೆ. “ಆದುದರಿಂದಲೇ 
ಅರಿಸ್ಟಾಟಲನು ನಿಗಮನ--ನಿಗಮನಗಳೆರಡನ್ನು ಒಂದುಗೂಡಿಸಿ ಅವ್ರೆಗಳ ನಡುವೆ 
ಸಾಮರಸ್ಯವನ್ನು ಕಲ್ಪಿಸುತ್ತಾ ನೆ. ಅನುಭವವಿಲ್ಲದೆ ಜ್ಞಾನವಿಲ್ಲ ಎಂಬ. ಮಾತು ಸ ಸತ್ಯ. 
ಆದರೆ ಕೇವಲ ಅನುಭವದ ಆಧಾರವನ್ನು ಹೊಂದಿರುವ ಜ್ಞಾ ನವು ನಿರ್ದಿಷ್ಟತೆಯಿಂದ 
ಕೂಡಿರದೇ ಕೇವಲ ಸಂಭಾವ್ಯವಾಗುತ್ತದೆ. .. ಅನುಭನ ಜ್ಞಾನಕ್ಕೆ ನಿರ್ದಿಷ್ಟತೆ ಬರ 
ಬೇಕಾದರೆ ಅದು ಗೃಹೀತ ನಿಯಮಗಳನ್ನು ಆಧಾರವಾಗಿ: ಪಡೆದಿರಬೇಕು. ಅಂದರೆ 
ಜ್ಞಾ ನ ಎಂಬ ಸಂಪೂರ್ಣ ಸತ್ಯವು ಒಂದು ಕಡೆಯಲ್ಲಿ ಗೃಹೀತ ತತ್ವ ಗಳ ಆಧಾರವನ್ನು 
ಮತ್ತೊ ದು ಕಡೆ ಅನುಭನ ಸತ್ಯವನ್ನು ಪ್ರತಿಪಾದಿಸುವಂತಿರಬೇಕು. 


ಅರಿಸ್ಟಾಟಲ್‌ ೨೧ 
ಅಧ್ಯಾತ್ಮ ಶಾಸ್ತ್ರ 
ಅರಿಸ್ಟಾಟಲನ ಪ್ರಕಾರ ಸತ್ಯದ ನೈಜಸ್ವರೂಪನನ್ನು ಪಡೆಯಲು ಕೆಲವು 
ಪದಾರ್ಥಗಳ ಸಹಾಯ ಅಗತ್ಯವಾಗಿದೆ. ಅಂತಹ ಪದಾರ್ಥಗಳಲ್ಲಿ ದ್ರವ್ಯ, ಗುಣ್ಕ 
ಪ್ರಮಾಣ, ಸಂಬಂಧ ದೇಶ, ಕಾಲ್ಕ ಚಟುವಟಿಕೆ, ಜಡತ್ವ ಮುಂತಾದುವುಗಳು 
ಪ್ರಮುಖವಾದನುಗಳಾಗಿನೆ. ಇವುಗಳ ಸಹಾಯವಿಲ್ಲದೆ. ಸತ್ಯವೇನೆಂದು ಅರಿಯಲು 
ಸಾಧ್ಯವಿಲ್ಲ. ಇವು ಕೇವಲ ವಿಚಾರದ ರೂಪಗಳಾಗಿರದೆ. ಅಥವಾ ಕಲ್ಪನೆಗಳಾಗಿರದೆ 
ಸತ್ಯದಲ್ಲೇ ಆಡಗಿರುವ ಅಂಶಗಳಾಗಿವೆ. ಈ ಅಂಶಗಳನ್ನು ಸತ್ಯದಿಂದ ತಾತ್ವಿಕವಾಗಿ 
' ಮಾತ್ರ ಬೇರ್ಪಡಿಸಬಹುದಲ್ಲದೆ ಭೌತಿಕವಾಗಿ ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ನದಾರ್ಥ 
ಗಳಲ್ಲೆಲ್ಲಾ ಅತ್ಯಂತ ಪ್ರಮುಖವಾದುದು ಮತ್ತು ಪ್ರಧಾನವಾದುದು “ದ್ರವ್ಯ”. ಉಳಿದ 
ಎಲ್ಲಾ ಪದಾರ್ಥಗಳು ದ್ರವ್ಯವನ್ನು ಅವಲಂಬಿಸಿರುತ್ತವೆ. ಈ ದ್ರವ್ಯದ ಬಗ್ಗೆ ಸ್ಪಷ್ಟ 
ವಾದ ಮತ್ತು ಸಂಪೂರ್ಣವಾದ ಜ್ಞಾನವನ್ನು ಪಡೆಯುವುದೇ ವಿಜ್ಞಾನದ ಗುರಿಯಾ 
ಗಿದೆ. ಈ ಗುರಿಯನ್ನು ತಲುಸಲು ಮಾಡುವ ಪ್ರಯತ್ನವನ್ನೇ ಅರಿಸ್ಟಾಟಲ್‌ ಆಧ್ಯಾತ್ಮ 
ಶಾಸ್ತ್ರ ಎಂದು ಕರೆದಿದ್ದಾನೆ. 
ದ್ರವ್ಯದ ವಿವರಣೆಯಲ್ಲಿ ಅರಿಸ್ಟಾಟಲ್‌ನ ಅಭಿಪ್ರಾಯವು ಪ್ಲೇಟೋನ ಆಭಿ 
ಪ್ರಾಯೆದಿಂದ ತೀರ ಭಿನ್ನವಾಗಿದೆ. ಪ್ಲೇಟೋನ ಪ್ರಕಾರ ದ್ರವ್ಯ ಎನ್ನುವುದು ತನ್ನದೇ 
ಆದ. ಪ್ರಸಂಚದಲ್ಲಿದ್ದು ಸ್ವ ಸತ್ಯವನ್ನು ಹೊಂದಿರುವ “ಸಾಮಾನ್ಯವಾಗಿದೆ. ಈ 
ಸಾಮಾನ್ಯನ ಅದರ ತದ್ರೂಪವನ್ನುು ಹೊಂದಿರುವ ಪ್ರಾಪಂಚಿಕ ವಸ್ತುಗಳಿಂದ 
- ಸಂಪೂರ್ಣವಾಗಿ ಬೇಕೆಯಾದುದಾಗಿದೆ.. ಪ್ಲೇಟೋ ಸಾಮಾನ್ಯಗಳಿಗೆ ತಮ್ಮದೇ 
ಆದಂತಹ ಒಂದು ಪ್ರಪಂಚವನ್ನು ನಿರ್ಮಿಸಿದ್ದು ಆ ಪ್ರಪಂಚ ಮಾತ್ರ ಸತ್ಯವಾದದ್ದು 
ಮತ್ತು ಅದರ ಪ್ರತಿಬಿಂಬವಾದ ಈ ಪ್ರಸಂಚವ್ರ ಅಸತ್ಯವೆಂದು ವಾದಿಸಿದ್ದಾನೆ. ಅರಿ 
ಸ್ಟಾಟಲ್‌ ಈ ವಾದವನ್ನು ನಿರಾಕರಿಸುತ್ತಾ ನೆ. ಅವನ ಪ್ರಕಾರ ದ್ರವ್ಯ ಎನ್ನುವದು 
ಒಂದು. ವಿಶಿಷ್ಟ ವಸ್ತು. ಅದು ಇತರೆ ಅಂಶಗಳಿಗೆ (ಗುಣಗಳಿಗೆ) ಆಧಾರವಾದುದಾಗಿದೆ. 
ಸ್ಲೇಟೋ ನಿರೂಪಿಸಿರುವ ಸಾಮಾನ್ಯನ್ರ ಅಥವಾ ರೂಪವು ವಸ್ತುವಿನಿಂದ ಬೇರೆಯಾದೃ 
ದಾಗಿದೆ. ಆದರೆ ಅರಿಸ್ಟಾಟಲನ ದೃಷ್ಟಿಯಲ್ಲಿ ಸಾಮಾನ್ಯ ಅಥವಾ ರೂಪವು ವಸ್ತುನಿ 
ನಿಂದ ಬೇರ್ಪಟ್ಟಿರಡಿ ಸಂಯೋಜಿತವಾಗಿನೆ. . ವಸ್ತುವಿಲ್ಲದೆ ರೂಪವಿಲ್ಲ, ರೂಪನಿಲ್ಲದೆ 
. ವಸ್ತುವಿಲ್ಲ ಎಂದು ಅರಿಸ್ಟಾಟಲನ ವಾದ. ರೂಸ ಅಥವಾ ಆಕಾರ ಮತ್ತು ವಸ್ತುಗಳು 
ಪರಸ್ಪರ. `ಅವಲಂಬಿಗಳಾಗಿದ್ದು ಒಂದನ್ನೊಂದು ಎಂದೂ: ಬಿಟ್ಟಿರದ ಅಂಶಗಳಾಗಿವೆ. 
. ನಿತ್ಯವೂ. ಬದಲಾವಣೆ ಹೊಂದುತ್ತಿರುವ ಹಾಗೂ ಪ್ರತ್ಯಕ್ಷ ಸ್ರಮಾಣಕ್ಕೆ ಸಿಗುವ ವಸ್ತು 
ಗಳು. ಯಾವ ಉದ್ದೇಶವೂ ಇಲ್ಲದ ಭೌತ ವಸ್ತುಗಳಲ್ಲ. ಪ್ರತಿಯೊಂದು ವಸ್ತುವಿನ 
ಹಿಂದೆಯೂ ಆ ವಸ್ತುವನ್ನು ನಿರ್ದೇಶಿಸುವ ಮತ್ತು ಅದನ್ನು ಒಂದು ಉದ್ದೇಶದ ಕಡೆ 
ಭ್ರ ಕೊಂಡೊಯ್ಯುವ ರೂಪ (ಆಕಾರ)ವೊಂದು ಇದ್ದೇ ಇದೆ. ಪ್ಲೇಟೋ ಪ್ರಸಂಚದ 


೨೨ ಮಾನವಿಕ ಕರ್ಣಾಟಕ 


ವಸ್ತುಗಳನ್ನು ಸಾಮಾನ್ಯಗಳ ಮುದ್ರೆಗಳೆಂದು ಪರಿ! ಗಣಿಸಿದ್ದರೆ ಅರಿಸ್ಟಾಟಲ್‌ ಅವುಗಳನ್ನೇ 
ಸತ್ಯ ನ ವಸ್ತುಗಳೆಂದು ಪರಿಗಣಿಸುತ್ತಾ ನೆ. ಆದರೂ ಆ ವಸ್ತು ಗಳು ಅನುಭವದ ದೃಸ್ಟಿ 
ಯಿಂದ ಮಾತ್ರ ಸತ್ಯ, ಅಂದರೆ ಅವ್ರ ; ತೋರಿಕೆಯ ಸತ್ಯಗಳಾಗಿದ್ದು ಅವುಗಳ ನೈಜ 

ಸತ್ಯ ತೆ ಮತ್ತು ಪರಿಪೂರ್ಣತೆ ಅವುಗಳ ಳ «ಗುರಿಯಾದ ಪರಿಪೂರ್ಣ ರೂಪದಲ್ಲಿ ಅಡಗಿರು 
ತ್ತ ಕ ವಾಸ್ತ ವಿಕ ಸ್ರಪಂಚದ ವಸ್ತು ಗಳು ಅಸಂಖ್ಯಾತವಾಗಿದ್ದು ಅವ್ರ ಆರೋಹಣ 


ಕ್ರಮದಲ್ಲಿ ವ್ಯ ವಸ್ಥೆ ಸೊಸ ಸಲ್ಪಟ್ಟವೆ. ಅರಿಸ್ಟಾಟಲನ ಪ್ರಕಾ ಇರ ಈ | ವ್ಯವಸ್ಥೆ ಯ ಅತ್ಯಂತ ' 


ಕೆಳಮಟ್ಟ ದ ಆಕಾರದ ಜೌರರ್ಣಕೆಜಾ ಅಭೌತ ದೇವರಿದ್ದಾನೆ. ಭೌತ ವಸು 
ಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವರಿಂದ ಕೂಡಿದ ದ ದ್ರವ್ಯಗಳ ಸಂಪೂರ್ಣ 
ಸರಣಿಯು ಈ ಎರಡು ಅಂಚುಗಳ ನಡುವೆ ಇವೆ. ನಮ್ಮ ಅನುಭವಕ್ಕೆ ಸಿಗುವ ಪ್ರತಿ 
ಯೊಂದು ವಸ್ತುವು ಭೌತ ವಸ್ತು ಮತ್ತು ಆಕಾರದ ಸಂಯೋಗವಾಗಿದೆ. ಅಂಸ್ವಾಟಿಲನ 
ಪ್ರಕಾರ “ಆಕಾರಗವ್ರ ವಿಶಿಷ್ಟ ವಸ್ತುಗಳ ಸಾಮಾನ್ಯ ಅಂಶವಾಗಿದ್ದು ಅದರ ಸಾರಯುಕ್ತ 
ಏಕತೆಯನ್ನು ಎಲ್ಲಾ ವಿಶಿಷ್ಟ ವಸ್ತುಗಳು ಪಡೆದಿರುತ್ತವೆ. ಹಾಗೆಯೇ ವಸ್ತುಗಳಿಗೆ 
ವಿಶಿಷ್ಟತೆ ತಿಯನ್ನು, ವೈವಿಧ್ಯತೆಯನ್ನು. ನೀಡುವ ಅಂಶವ್ರೆ ಮೂಲ 'ವಸ್ತುವಾಗಿದೆ. 
ಪ್ರಪಂಚದ ವಸು ಗಳಲ್ಲಿ ಆಕಾರ ಮತ್ತು ಮೂಲವಸ್ತುಗಳ ವಿಭಜನೆ ಅಸಾಧ್ಯ. ಅಂದರೆ 
ಇಲ್ಲಿ ಆಕಾ :ರವಿಲ್ಲದ ವಸ್ತು, ವಿಲ್ಲ ಮತ್ತು ವಸ್ತು ವಿಲ್ಲದ `ಅಕಾರವೂ ಇಲ್ಲ. ಅರಿಸಾ ನ ಟಿಲನ 
ಈ ಅಭಿಪ್ರಾಯವೂ ಪ್ಲೆ ) ಟೋನವಿನ ೬ ಅಭಿಪ್ರಾಯಕ್ಕೆ ತದ್ಧಿ ರುದ್ಧ ವಾಗಿದೆ. ರೂಪ "ಮುತ 


ವಸ್ತುಗಳು ಸಂಪೂರ್ಣವಾಗಿ ಬೇರೆ ಬೇರೆ ಎಂದೂ ತ ತಮ, "ಜೇ ಆದ ಬೇಕೆ ಬೆಣೆ | 


ಪ್ರಪಂಚಗಳಲ್ಲಿರುವುವು ಎಂದು ಪ್ಲೇಟೋ ವಾದಿಸಿದ್ದನ ನು. ಆದ ಅರಿಸಾ ಫಟಲನ ವಾದ 


ದಂತೆ ವಿಶಿಸ [ತು ಗಳಲ್ಲಿ ರ್‌ ಬದಲಾವಣೆ ಮತ್ತು ಬೆಳವಣಿಗೆಗೆ ಅದರ ' 


ಮೂಲ ನಸು ವೇ ಕಾರಣವೆಂದು ಮತ್ತು ಈ ಬೆಳವಣಿಗೆಯಲ್ಲಿ ಒಂದು ವಸ್ತುವನ್ನು 


ಆದು ಬೆಳವನೆಗೆ ಪಡೆದರೂ ಅದೇ ವಸ y pO ಭೂ ೫ ಅಧವಾ 


ಅಕಾರ ಸಹೆಕಾರಿಯಾಗಿರುತ್ತ ದೆ. ಮೂಲವಸ್ತು, ವ್ರ ಬೇರೆ ಬೇರಿ ಹಂತಗಳನ್ನು ಪಡೆದು 
ಬದಲಾವಣೆ ಹೊಂದಿದರೂ ರೂಸ ಎನ್ನುವುದು ಈ ಬದಲಾನಣೆಗೆ ಒಳಗಾಗುವುದಿಲ್ಲ. 
ಆದುದರಿಂದ ಎಲ್ಲಾ ರೀತಿಯ ರೂಪಗಳು ನಿತ್ಯವಾದುನೆಗಳಾಗಿವೆ. ಆದರೆ ಅವು 
ಗಳನ್ನು ಪಡೆದಿರುವ ವಿಶಿಷ್ಟ ವಸ್ತುಗಳು ಮಾತ್ರ ತಾತಾ ಸಲಿಕವಾದವುಗಳಾಗಿವೆ. 

ಆಕಾರ ಮತ್ತು ವಸ್ತು ಗಳ ವ್ಯತ್ಯಾಸದ ಆಧಾರದಿಂದ ಅರಿಸ್ಟಾಟಲನು ತನ್ನ “ಸಾ ಸಾಧ್ಯ 
ತತ್ವ” ಮತ್ತು “ಸಿದ್ದಿ ತತ್ವ” ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾ ಜ್ರ! ಈ ಸಿದ್ಧಾಂತದ 
ಲಕ ಆತನು ನತ ಮತ್ತು ನ ಬಗ್ಗೆ ತನ್ನ ಸ್ಪ ನ್ಟ ವಿವರಣೆಯನ್ನು 
ಕೊಡುತ್ತಾನೆ. ಅವನ ಪ್ರಕಾರ ಸಾಧ್ಯ ತತ್ವ ಮತ್ತು ಸಿದ್ದ ತತ್ವಗಳು ಒಂದು ದ್ದ ದ್ರವ್ಯದ 
ಬೆಳವಣಿಗೆಯ ಎರಡು ಪ್ರಮುಖ ಖಾತ ಇವುಗಳಲ್ಲಿ ಸ ಸಾಧ್ಯತೆ ವ್ರೆ ಪ್ರಾರಂಭಿಕ 
ಹಂತವಾಗಿದ್ದು ಸಿದ್ದಿತತೆ ವ್ರ ಅನಂತರ ಬರುವುದಾಗಿದೆ. ಒಂದು ವಸ್ತುವು ಮುಂಜಿ 
ಯಾನ ಬದಲಾವಣೆಯನ್ನು ಹೊಂದುವುದೋ ಆ ಬದಲಾವಣೆ ಅಥವಾ ಚೈತನ್ಯ 


ಅರಿಸ್ಟಾ ಟಿಲ್‌ ೨೩೩ 


ಸುಪ್ತವಾಗಿ ಅಡಗಿರುವ ಹಂತನೇ ಸಾಧ್ಯ ತತ್ವ... ಹಾಗೂ ಆ ವಸು ವಿನ ಬೆಳವಣಿಗೆಯ 
ಸುಪೂರ್ಣತೆಯೇ ಸಿದ್ಧಿ ತತ್ವ, ಈ ತತ್ವಗಳ ನಡುವೆ ವ್ಯತ್ಯಾಸನಿದ್ದ ರೂ ಆದು: ಕೇವಲ 
ಸಾನೇಕ್ಷ ವ್ಯತ್ಯಾಸವಾಗಿದೆ ಅಂದರೆ ದವೇ ಒಂದು ವಸ್ತು ನನ್ನು ಅದಕ್ಕೆ ಸಂಬಂಧಿ 
ಸಿದ ಇ ಸಂದು ವಸು ನಿನೊಡನೆ ಹೋಲಿಸಿದಾಗ ಅದು ಸಿದ್ಧಿ ತ್ತ ವಾಗಬಹುದು. 
ಅದೇ ರೀತಿ ಮತ್ತೊ ಂದು ವಸು ಖು ವಿನೊಡನೆ ಹೋಲಿಸಿದಾಗ ಅದು ಸಾಧ್ಯತತ್ವ ವೂ ಆಗ 
ಬಹುದು. ಉದಾಹರಣೆಗೆ ಒಂದು ಮರವನ್ನು ಅದರ ಬೀಜಕ್ಕೆ ಹೋಲಿಸಿದರೆ ಆ.ಮರನ್ರ 
ಆ ಬೀಜದ ಸಿದ್ಧಿ ತತ್ನ ಶೈ ವಾಗುತ್ತದೆ. ಆದರೆ $4 ಮರವನ್ನು ಅದರಿಂದ ತಯಾರಿಸಲಾದ 
ಒಂದು ಬಾಗಿಲಿಗೆ ಹೋಲಿಸಿದರೆ ಅ ಮರವು ಸಾಧ್ಯತತ್ವವಾಗುತ್ತ ಡೆ. 
| ಸಾಧ್ಯ ತತ್ವವು ಸಿದ್ಧಿ ತತ್ವದೆಡೆಗೆ ಸಾಗಿದಂತೆಲ್ಲಾ ಅದು ಸುಧಾರಿತ ರೂಪವನ್ನು 
ಪಡೆಯುತ್ತಾ ಹೋಗುತ್ತದೆ. ಈ ನಿಯಮವು ಪ್ರಪಂಚದ ಎಲ್ಲಾ ವಸ್ತುಗಳಿಗೂ 
ಅನ್ವಯಿಸುತ್ತದೆ. ಒಂದು ವಸ್ತುವು ತನ್ನ ಬೆಳವಣಿಗೆಯ ಕೊನೆಯ ಮಟ್ಟವನ್ನು 
ತಲುಪಿದಾಗ ಅದು ತನ್ನ ಅರ್ಥಪೂರ್ಣ ಸ್ವರೂಪವನ್ನು ಪಡೆಯುತ್ತದೆ. ಈ ಸ್ವರೂಪವೇ 
ಆ ವಸ್ತುನಿನ ಗುರಿಯಾದ ಸಂಪೂರ್ಣ ರೂಪ. ಈ ಕಾರಣದಿಂದ ಎಲ್ಲಕ್ಕೂ ಮೂಲ 
ವಾದ ಭೌತ ವಸ್ತುವನ್ನು “ಸಾಧ್ಯತತ್ವ » ವೆಂದೂ ಸಂಪೂರ್ಣ ರೂಸವನ್ನು “ಸಿದ್ಧಿ ತತ್ವ? 
ವೆಂದೂ ಅರಿಸ್ಟಾ ಟಲ್‌ ಫಸ ಸರಿಸಿದ್ದಾನೆ. ಆದರೆ ಅರಿಸ್ಟಾಟಲನ ಈ ಎರಡು ತತ್ವ 
[ನ ನಮ್ಮ ವಿಚಾರದ ಕಲ್ಲ ನೆಗೆ ಮಾತ್ರ ನ ಡಿಯಲ್ಲದೆ ವಾಸ್ತವಿಕ 
ತ್ವವನ್ನು ಪಡೆದಿಲ್ಲ. ವಾಸ್ತ ಕ ಪ್ರತಿಯೊಂದು: ದ್ರವ್ಯವು ಒಂದು ರೂಪ 
ನ “ಡೆ ಇರುತ್ತದೆ. ರೂಪಗಳು ಸಿತ್ಯತೆಯನ್ನು. ಸಡೆದರೂ ಅವ್ರೆ ದ್ರವ್ಯದಿಂದ 
ಬೇರೆಯಾಗಿರದೆ ಆದರಸ್ಷೆ ( ಅಡಗಿರುತ್ತದೆ. ಆಕಾರ ಅಥವಾ ರೂಪವು ವಸ್ತುನಿನಲ್ಲಿಯೇ 
' ಕೂಡಿದ್ದು ಆ ವಸ್ತುವಿನ ಚಲನೆಗೆ ಮತ್ತು ಥ್ಯೇಯ ' ಸಾಧನೆಗೆ ಸಹಕಾರಿಯಾಗರುತ್ತ ದೆ. 
ಬೆಳವಣಿಗೆಯ ಈಕಿ ಕ್ರಿಯೆಯು ಕಾರ್ಯಕಾರಣ ಸಂಬಂಧ ನಿಯಮವನ್ನು ಅವಲಂಬಿ 
ಸಿದೆ. ಪ್ರತಿಯೊಂದು ಕ್ರಿ ಕ್ರಿಯೆಯು ಅರಿಸ್ಟಾಟಲನು ಕಾರಣಗಳೆಂದು ಕರೆಯುವ ನಾಲು 
ನಿಯಮಗಳಿಗನುಸಾರವಾಗಿ ಪಡೆಯುತ್ತವೆ. ಅರಿಸ್ಟಾಟಲನಿಂದ  ವರ್ಗೀಕರಿಸಲ್ಪಟ್ಟಿ 
ಕಾರಣಗಳು ಈ ರೀತಿ ಇವೆ. 


(1) ಭೌತ ಕಾರಣ ಅಥವಾ ಉತ್ಪಾದನಾ ಕಾರಣ 


ಇದು ಮೂಲದಲ್ಲಿ ರೂಸರಹಿತವಾಗಿದ್ದು ವಿವಿಧ ವಸುಗಳ ಮೂಲನಸ್ಕುವಾಗಿದೆ. 
ಯಾವ ಒಂದು ವಸ್ತು ಯಸೆವ ಮೂಲನಸ ು, "ನಿನಿಂದ ಮಾಡಲ್ಪಟ್ಟಿಡಿಯೋ ಆದೇ ಭೌತ 
ಕಾರಣ. ಉದಾಹರಣೆಗೆ ಮುಂದೆ ಪ್ರತಿಮೆಯಾಗಬಹುದಂತಹ ಅದಕೆ ಈಗ ನಿರ್ದಿಷ್ಟ 
ರೊಸವಿಲ್ಲದ ದ್ರವ್ಯವಾದ ಕೆಂಚು. 


೨೪ ಮಾನನಿಕ ಕರ್ಣಾಟಕ 


(2) ಸಾಮಾನ್ಯ ಕಾರಣ 
ಇದು ಒಂದು ವಸ್ತುವಿನಲ್ಲಿ ಕಾಣಿಸಿಕೊಳ್ಳುವ ಆಕಾರ ಅಥವಾ ರೂಪವಾಗಿದ್ದು 


ಇದರ ಸಹಾಯದಿಂದ ಬೇರೆ ಬೇರೆ ವಸ್ತು ಗಳ ನಡುನೆ ಇರುವ ವ್ಯತ್ಯಾಸವನ್ನು ಗುರುತಿಸ 


ಬಹುದಾಗಿದೆ. ಈ ಗುಣವ್ರೆ ಒಂದು ಕಲ್ಪನೆಯಾಗಿದ್ದು ಭೌತ ವಸ್ತುವಿನಿಂದ ಬೇರೆ 


ಯಾಗಿದೆ. ಉದಾಹರಣೆಗೆ ಶಿಲ್ಪಿಯ ಚಿತ್ತ. ಮನಸ್ಸಿ ನಲ್ಲಿರುವ ಪ್ರತಿಮೆಯ ಆಕೃತಿಯ 
ಕಲ್ಪನೆ. 


(3) ನಿಮಿತ್ತ ಕಾರಣ 


ಇದು ಒಂದು ವಸ್ತುವಿಗೆ ಆಕಾರವನ್ನು ನೀಡಲು ಸಮರ್ಥವಾದ ಕರ್ತೃ. ಈ 


ಕಾರಣದಿಂದ ಭೌತ ಕಾರಣವು ಕಾರ್ಯವಾಗಿ ಮಾರ್ಪಡುತ್ತ ದೆ. ಇದೊಂದು ಕುಶ 
ಲತೆಯ ಮೂಲವಾಗಿದೆ. ಉದಾಹರಣೆಗೆ : ಆಫಿರ್ದಿಷ್ಟರೂಪದ ಕಂಚಿನ ತುಂಡಿಗೆ 
ನಿರ್ದಿಷ್ಟ ಆಕೃತಿಯನ್ನು ಕೊಡುವ ಶಿಲ್ಪಿ. 


(4) ಪ್ರಯೋಜನ ಕಾರಣ ಅಥವಾ ನೈಗಮ ಕಾರಣ 

ಇದು ಒಂದು ಸಿದ್ಧ ವಸ್ತುವನ್ನು ಸೂಚಿಸುತ್ತದೆ. ಮಾತ್ರವಲ್ಲದೆ ಆ ವಸ್ತುವೆ 
ಆಕಾರವನ್ನು ಪಡೆಯುವ ಥ್ಯೇಯವನ್ನು ಸೂಚಿಸುತ್ತದೆ. ಉದಾಹರಣೆಗೆ : ಪ್ರತಿಮೆ 

ಯಾವುದೇ ಒಂದು ವಸ್ತುವಿನ ಪೂರ್ಣತೆಗೆ ಈ ನಾಲ್ಡು ಕಾರಣಗಳು ಅವಶ್ಯಕ 
ವಾಗಿವೆ. ಅರಿಸ್ಟಾಟಲನ ಪ್ರಕಾರ ರೂಪವೇ ಅದರ ವಸ್ತುವಿನ ಧ್ಯೇಯವಾಗಿದೆ. ಈ 
ರೂಪ ತತ್ವದ ನಿರ್ದೇಶನದಂತೆ ದ್ರವ್ಯಗಳು ವಿವಿಧ ರೂಸಗಳನ್ನು ಪಡೆಯುತ್ತವೆ. ಬೀಜವು 
ಕೇವಲ ಮರವಾಗುತ್ತದೆಯಲ್ಲದೆ ಅದು ಬೇರೇನೂ ಆಗದಿರಲು ಈ ನಿಯಮವೇ ಕಾರಣ, 
ಪ್ರತಿಯೊಂದು ವಸ್ತುವೂ ಈ ನಿಯಮವನ್ನು ಅನುಸರಿಸಿ ನಡೆದರೂ ಪ್ರಸಂಚದ ವಸ್ತು 
ಗಳು ಇನ್ನೂ ಅಸರಿಪೂರ್ಣವಾಗಿಯೇ ಉಳಿದಿವೆ. ವಿಚಾರದ ಅಭಾವವೇ ಈ ಅಪರಿ 
ಪೂರ್ಣತೆಗೆ ಕಾರಣ ಎಂದು ಅರಿಸ್ಟಾಟಲನ ಅಭಿಪ್ರಾಯ. ದ್ರವ್ಯದ ಮೇಲೆ ರೂಪದ 
ಪ್ರಭಾವವು ಎಷ್ಟೇ ಶಕ್ತಿಯುತವಾಗಿ ಬಿದ್ದರೂ ದ್ರವ್ಯವು ತನ್ನ ರೂಪವನ್ನು ಸಂಪೂರ್ಣ 
ವಾಗಿ ಪಡೆಯಲು ನಿರಾಕರಿಸುವುದೇ ಈ ಅಸಂಪೂರ್ಣತೆಗೆ ಕಾರಣ. 


ಅರಿಸ್ಟಾಟಲನ ಪ್ರಕಾರ ಚಲನೆ ಮತ್ತು ಬದಲಾವಣೆಗಳು ರೂಪ ಮತ್ತು ಭೌತ : 


ದ್ರವ್ಯದ ಸಂಯೋಜನೆಯಿಂದ ನಡೆಯುತ್ತವೆ. ಇಲ್ಲಿ ರೂಸವು ಚಾಲಕ ಶಕ್ತಿಯಿಂದ 


ಕೂಡಿದ್ದು ದ್ರವ್ಯವು ಚಲನೆಗೆ ಒಳಪಟ್ಟ ವಸ್ತು ವಾಗಿದೆ, ರೂಪವು ಚಲನೆಯ ಮೂಲ : 


ವಾದರೂ ಅದು ಸ್ವತಃ ಚಲಿಸುವುದಿಲ್ಲ. ಚಲನೆ ಮತ್ತು ಬದಲಾವಣೆಗಳು ಭೌತ 
ದ್ರವ್ಯಕ್ಕೆ ಮಾತ್ರ ಸೀಮಿತವಾಗಿವೆ. ದ್ರವ್ಯದಲ್ಲಿ ರೂಪವನ್ನು ಪಡೆಯುವ ಆಕಾಂಕ್ಸೆ 


ಸದಾ ಇದ್ದು ರೂಸ ಮತ್ತು ದ್ರವ್ಯಗಳು ನಿತ್ಯವಾಗಿರುನುದರಿಂದ ಚಲನೆ, ಬದಲಾವಣೆ ' 


ಮತ್ತು ನಿಕಾಸಗಳು ನಿತ್ಯವಾಗಿನೆ. 


ಅರಿಸ್ಟು ಟಿಲ್‌ ೨೫ 


(2) ದೇವರ ಕಲ್ಪನೆ 


ಅರಿಸ್ಟಾಟಿಲನ ದೇವತಾ ವಾದಕ್ಕೆ ಆತನ ಆಧ್ಯಾತ್ಮ ಶಾಸ್ತ್ರವೇ ಆಧಾರವಾಗಿದೆ. 
ಪ್ರಕೃತಿಯಲ್ಲಿ ಕಂಡು ಬರುವ ಬದಲಾವಣೆಯು ಯಾವುದೋ ಒಂದು ಅಚಲವಾದ 
ಆದರೆ ಸರ್ವಚಲನೆಗೂ ಆಧಾರವಾದ ಒಂದು ಶಕ್ತಿಯನ್ನು ಸೂಚಿಸುತ್ತದೆ ಎಂದು ಅರಿ 
ಸ್ಟಾಟಲನ ಅಭಿಪ್ರಾಯ. ಇಂತಹ ಶಕ್ತಿಯು ತಾನು ಸ್ವತಃ ಚಲಿಸದಿದ್ದರೂ ಇತರ 
ಚಲನೆಗಳಿಗೆ ಆಧಾರವಾಗಿರುತ್ತದೆ. ಅರಿಸ್ಟಾಟಲನ ನಿವರಣೆಯ ಈ ಶಕ್ತಿಯನ್ನು ಆಧು 
ನಿಕ ತತ್ವಜ್ಞಾನಿಗಳು ದೇವರ ಅಸ್ಲಿತ್ವನನ್ನು ಸಾಧಿಸಲು ಬಳಸಿಕೊಂಡಿರುವ ವಿಶ್ವ 
ಸಿದ್ಧಾಂತವನ್ನಾಗಿ ರೂಪಿಸಿಕೊಂಡಿದ್ದಾರೆ. ಆದರೆ ಅರಿಸ್ಟಾಟಲನ ಈ ಅಚಲ ಚಾಲಕ 
| ಸಿದ್ಧಾಂತವು ಒಂದು ಅಧ್ಯಾತ್ಮಿಕ ಆಶ್ಚರ್ಯವೇ ಆಗಿದೆ. ಏಕೆಂದರೆ ಕಾರಣವಿಲ್ಲದ 
ಕಾರ್ಯವನ್ನು ಊಹಿಸುವ್ರೆದು ಎಷ್ಟು ಕಷ್ಟವೋ ಚಲನೆ ಇಲ್ಲದ ಚಾಲಕ ಶಕ್ತಿಯನ್ನು 
ಊಹಿಸುವುದು ಅಷ್ಟೇ ಕಷ್ಟ. ಆದರೂ ಅರಿಸ್ಟಾಟಲ್‌ ವಿಜ್ಞಾನಿಗಳಿಗೂ, ತತ್ವಜ್ಞಾನಿ 
ಗಳಿಗೂ ಸರಿಹೊಂದುವಂತಹ ಒಂದು ಪರಿಹಾರವನ್ನು ಕೊಡಲು ಪ್ರಯತ್ನಿಸುತ್ತಾನೆ. 

ಅವನ ವಾದದಂತೆ ಮಾನವನ ಇಚ್ಚಾಶಕ್ತಿಯು ಪ್ರಾಸಂಚಿಕ ವಸ್ತುಗಳಿಂದ 
ಹೇಗೆ ಆಕರ್ಷಿಸಲ್ಪಡುತ್ತದೆಯೋ ಅಥವಾ ಪ್ರೇರಿತವಾಗುತ್ತದೆಯೋ ಅದೇ ರೀತಿ ದೇವರ 
"ಇರುವಿಕೆಯು ಮಾನವನು ಸೇರಿದಂತೆ ಎಲ್ಲಾ ಜೀವಿಗಳಲ್ಲಿ ಚಲನೆಗೆ ಪ್ರೇರೇಸಣೆಯಾಗು 
ತ್ತದೆ. ಅಂದರೆ ದೇವರು ಸರೋಕ್ಷವಾಗಿ ಅಚಲವಾದ ವಸ್ತು ಅಥವಾ ಜೀವಿಗಳಲ್ಲಿ 
ಚಲನೆಯನ್ನುಂಟು ಮಾಡುತ್ತಾ ನೆ. ದೇವರು ಒಂದು ಪರಿಪೂರ್ಣ .ಆಕಾರವಾಗಿರುವುದ 
ರಿಂದ ಆ ಆಕಾರದತ್ತ ಜೀವಿಗಳಲ್ಲಿ ಚಲನೆಯುಂಟಾಗುತ್ತದೆ. ಇಚ್ಛಿಸಿದ ವಸ್ತು ಇದೇ 
ರೀತಿಯಾಗಿ ತಾನು ಚಲಿಸದಿದ್ದರೂ ಇಚ್ಛಿಸಿದವನ ಚಲನೆಗೆ ಕಾರಣವಾಗುತ್ತದೆ. ಒಂದು 
ಸುಂದರೆ ಚಿತ್ರವು ಅಥವಾ ದೃಶ್ಯವು ನಮ್ಮ ಮನಸ್ಸು ಮತ್ತು ಇಚ್ಛೆಯ ಮೇಲೆ ಸರಿಣಾಮ 
ವನ್ನು ಬೀರಿ ಹೇಗೆ ಅವುಗಳ ಚಲನೆಗೆ ಕಾರಣವಾಗುತ್ತದೋ ಅದೇ ರೀತಿ ಪ್ರಪಂಚದ 
ಚಲನೆಗೆ ದೇವರು ಕಾರಣನಾಗಿದ್ದಾನೆ. ಅರಿಸ್ಟಾಟಲನ ಪ್ರಕಾರ ದೇವರು ಈ ಪ್ರಪಂಚ 
ಮತ್ತು ಅದರ ವಸ್ತುಗಳ ಪ್ರಯೋಜನ ಅಥವಾ ಕೈಗಮ ಕಾರಣನಾಗಿದ್ದಾನೆ. ಅಂದರೆ 
ದೇವರೇ ಪ್ರಸಂಚದ ವಸ್ತುಗಳ ಮತ್ತು ಜೀವಿಗಳ ಧ್ಯೇಯವಾಗಿದ್ದಾನೆ. ಪ್ರಪಂಚದ 
ಸರ್ವ ಜೀವಿಗಳು (ಮಾನವರು ಸೇರಿದಂತೆ) ದೇವರಲ್ಲಿ ತಮ್ಮ ಅತ್ಯುನ್ನತ ಸ್ಕಿತಿಯನ್ನು 
ಅಥವಾ ಪರಿಪೂರ್ಣತೆಯನ್ನು ಹೊಂದಬೇಕೆಂಬ ಆಕಾಂಕ್ಷೆಯನ್ನು ಸಹಜವಾಗಿ ಸಡೆದಿರು 
ತ್ತಾನೆ. ಅಂದರೆ ಆ ದೇವರ ಇರುವಿಕೆಯೇ ಈ ಜೀಏಗಳ ಆಕಾಂಕ್ಷೆಗೆ ಮೂಲ ಕಾರಣ. 
ಆದುದರಿಂದ ದೇವರು ಪ್ರಪಂಚವನ್ನು ಒಂದುಗೂಡಿಸುವ ಮತ್ತು ನಿರ್ದೇಶಿಸುವ. ನಿತ್ಯ 
ನಿಯಾಮಕನಾಗಿದ್ದೂನೆ. 3 ದೃಷ್ಟಿಯಿಂದ ದೇನರು ನಿಮಿತ್ತ ಕಾರಣನು ಆಗಿದ್ದಾನೆ. 
ದೇವರನ್ನು ಸೇರಬೇಕೆಂಬ ಗುರಿಯಿಂದ ಪ್ರತಿಯೊಂದು ಜೀನಿಯು ತನ್ನ ಗುರಿ ಸಾಧಿಸುವ 


೨೬ ಮಾನವಿಕ ಕರ್ಣಾಬಿಕ 


ಪ್ರಯತ್ನವನ್ನು ನಡೆಸುತ್ತದೆ. ಈ ಪ್ರಯತ್ನವು ವಿವಿಧ ವ್ಯವಸ್ಥೆಗಳ ರೂಪ ದಲ್ಲಿ ಪ್ರಕಟ ' 


ಗ ವುದರಿಂದ ಆಮ್ಯವಸ್ಥೈಗಳಿಗೂ ಆವನೇ ಮೂಲ ಕಾರಣನಾಗಿದ್ದಾನೆ. 

"ಅರಿಸ್ಟಾ ಟಲನ ಪ್ರಕಾರ ದೇವರು ಮಲಿನತೆಯಿಂದ ಮುಕ್ತನಾದ “ಶುದ್ಧ ರೂಪ? 
ವಾಗಿದ್ದಾನೆ. ತಸ ಭೌತವಸು ನಿನ ಸಂಪರ್ಕವಿಲ್ಲದಿರುವುದಂಂದ ಜೀವಕ ಈ 
ಆಕಾರ ಶುದ್ಧ ಹಾಗೂ ಪರಿಪೂರ್ಣವಾಗಿರಲೆ "ಬೇಕು. ಪ್ರಥಮ ಕಾರಣವಾದ 
ದೇವರು ತಾನು "ಚಲಿಸ ನೆ ಇತರ ವಸ್ತುಗಳ ಚಲನೆಗೆ ಕಾರಣವಾಗಿರುವೆದರಿಂದ ಮತ್ತು 
ಚಲನೆಯು ಭೌತ ದ್ರವ್ಯಗಳಿಗೆ ಮಾತ್ರ ಸೀಮಿತವಾ ಗಿರುವೆದರಿಂದ ಅವನು ಭೌತ ದ್ರವ್ಯ 
ದಿಂದ ಸಂಪೂರ್ಣವಾ ಸ” ಬೇ ರ್ಸಟ್ಟ ಶುದ್ಧ ರೂಸವಾಗಿರಲೇಬೇಕು. ಅರಿಸಾ ಟಲನು 
ತನ್ನ ಆಧ್ಯಾತ್ಮ ಶಾಸ್ತ್ರದಲ್ಲಿ ರೂಸ ಮತು ದ ಸ್ರವ್ಯಗಳು ಬೇರೆ ಬೇರೆಯಾಗಿರಲು ಸ ಸಾಧ್ಯವೇ 
ಇಲ್ಲ ಎಂದು ಹೇಳಿದರೂ "ದೇವರನ್ನು ತ ಈ ಹೇಳಿಕೆಗೆ ಅಸವಾದವನ್ನಾ ಗಿ ರೂಪಿಸಿ 
ಕೊಂಡಿದ್ದಾ ನೆ. ಅಂದರೆ ದೇವರು ವಾದ “ಸಿದ್ಧಿ ತತ್ವ "ವಾಗಿದ್ದು ps 
"ಸಾಧ್ಯತತ್ವ ದ ಅಂಶವೂ ಇಲ್ಲದ ಧ್ಯೇಯವಾಗಿದ್ದಾನೆ. ಈ ಹೇವರು ಎಲ್ಲಾ ಜೇವಿಗಳಿ 
ಗಿಂತಲೂ ಉನ್ನತವಾಗಿರುವ ದ್ರವ್ಯ. ಮಾನವನ ಚಟುವಟಿಕೆಗಳಲ್ಲಿ ಒಂದಾದ ವಿಚಾರ 
ವನ್ನು ಮಾತ್ರ "ಜೀವರ ಕಾಣಬಹುದು. ಅರಿಸ್ಟಾಟಲನ ಸ್ರ ಪ್ರಕಾರ ದೇವರು ವಿಚಾರ 
ಶಕ್ತಿಯ ಒಂದು ಕುಲುಮೆಯಲ್ಲಿದ್ದು ಮಾನವನಲ್ಲಿರುವ ವಿಚಾರಶಕ್ತಿಯು ಆತನ 
ವಿಚಾರೆ ಶಕ್ತಿಯೆಂಬ ಕುಲುಮೆಯಿಂದ ಸಿಡಿಯುವ ಒಂದು ಕಿಡಿ ಮಾತ್ರವಾಗಿದೆ. ಈ 
ದೇವರಲ್ಲಿ ತಿಳಿದುಕೊಳ್ಳುವ ಮನಸ್ಸು, ತಿಳಿಯಲ್ಪಡುವ ವಸ್ತು ಮತ್ತು ತಿಳುವಳಿಕೆಯ 
ಹಂತಗಳ ವ್ಯತ್ಯಾಸವಿರುವುದಿಲ್ಲ. ದೇವರ ದೃಸ್ಟಿಯಲ್ಲಿ ಅವೆಲ್ಲವೂ ಒಂದೇ ಆಗಿದೆ. ದೇವರ 
ಇರುವಿಕೆ ಮತ್ತು ಆತನ ಚೈ ತನ್ಯಶಕ್ತಿಯು ನಮ್ನ ವಿಚಾರದ ಮೂಲಕ, ವಸ್ತುಗಳ 
ಸಾರದೆ ಮೂಲಕ ಅಥವಾ ಸೌಂದರ್ಯದ ಅನುಭವದ ಮೂಲಕ ಗೋಚರವಾಗುತ್ತ ಡೆ. 


ಮನಶ್ಶಾಸ ಸ. ಮತ್ತು ನೀತಿಮಾರ್ಗ 


ಈ ಪ್ರಪಂಚದ ಜೀವಿಗಳಲ್ಲೆಲ್ಲಾ ಮಾನವನೇ ಅತ್ಯಂತ ಉನ್ನ ತಮಟ್ಟ ದಲ್ಲಿದ್ದು 
ಮಾನವನ ಹುತವನ್ನು ತಲುಪುವುದೇ "ಇತರ ಎಲ್ಲ ಜೀವಿಗಳ RN ವಿಚಾರ 
ಶಕ್ತಿಯು ಮಾನವನಲ್ಲಿ ಮಾತ್ರ ವಿದ್ದು ಇತರ ಜೀವಿಗಳು ಕೇವಲ ಭಾವನೆ ಮತ್ತು ಕೆಳ 
ಮಟ್ಟ ದ ಆಲೋಚನೆ ಹೊಂದಿರುವುದರಿಂದ ಉನ್ನತ ವಿಚಾರವೆ ಇತರ ಜೀವಿಗಳ ಫ್ರೇಯ 
ವಾಗಿರೆವುದಲ್ಲ. ಸಸ್ಯಗಳಲ್ಲಿರುವಂತೆ ಮಾನವನಲ್ಲಿ ಜೀವನಿಜೆ, ಪ್ರಾಣಿಗಳಲ್ಲಿರುವಂತೆ 
ಇಂದ್ರಿಯೆ ಜಾ ಸಿನ ಸ ಸ್ಕ್ರೃತಿ, ಕೆಲವು ಕಲ ನೆಗಳು, ಆಸೆ-ನಿರಾಸೆಗಳು, ಸುಖ-ದುಃ ಖಗಳು 
ಅವನಲ್ಲಿನೆ. ಆದರೆ ಇವೆಲ್ಲಕ್ಕೂ ಮಾರಿದ ಆಕಾಂಕ್ಷೆಯಿಂದ ಕೂಡಿದ ವಿಚಾರ ಮತ್ತು 
ಜು ) ನಾಶಕ ಮಾನವನಲ್ಲಿದೆ. ಈ ನಿಚಾರಶಕ್ತಿಯ ಸಹಾಯದಿಂದ ಆತನು ವಿಶಿಷ್ಟ 

ಸ್ತುಗಳನ್ನೇ ಅಲ್ಲದೆ ಸ ಸಾಮಾನ್ಯಗಳನ್ನು ಸಂಬಂಧಗಳನ್ನು ಅನಿವಾರ್ಯ ನಿಯಮಗಳನ್ನು 
Met ಸರ $ನನ್ನು ಪಡೆದಿದ್ದಾ ನೆ, ಆತನಲ್ಲಿರುವ ವಿಚಾರಶಕ್ತಿಯು ಆತನು 


ಅಶಿಸ್ಟಾ ಬಲ್‌ ೨೭ 


ತಿಳಿದಿರುವ ವಸ್ತು ಗಳ ಮತ್ತು ಜೀವಿಗಳ ಸಾಧ್ಯತತ್ನ ಇಗಿಡೆ. ಅಂದರೆ ವಿಚಾ ರವು 
ಮಾನವನ ಆರೋಪಿಯು ಮತ್ತು ಕಲ್ಪ ಇ EL ಗಿದೆ, ಕಲ್ಪನಾ ಸಹಿತವಾದ 
ವಿಚಾರಶಕ್ತಿಯು ಆತನ ಸನಿ ಸಿದ್ಧಿ ತತ್ವವ” ಗಿದೆ. ಇತರ ಪ್ರಾಣಿಗಳಲ್ಲಿರು 
ವಂತಹ ಸ ಸಾಮಾನ್ಯ ಆಲೋಚನೆಗಳು ಮಾನನರಲ್ಲಿ ಹೇಗೆ ಕಲ್ಪನಾ ಸಹಿತವಾದ ವಿಚಾರ 
ವಾಗುತ್ತದೆ ಎನ್ನುವುದು ಇಲ್ಲಿ ಉದ್ಭ ವಿಸುವ ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಅರಿಸ್ಟಾಟ 
ಲನು ಆಲೋಚನೆಯನ್ನು ಎರಡು ವಾ ವರ್ಗೀಕರಿಸಿ ಅವಗಳ ಸ್ವಭಾವ ಸ 
ಕಾರ್ಯ ಗಳನ್ನು ನಿರೂಪಿಸುತ್ತಾ ನೆ. ಪ್ರಶ್ಞೆ ಯನ್ನು ಆತನು ನಿಸಿ ಯಾತ್ಮ ಕ ಮತ್ತು 
ಸಕ್ರಿ ಯಾತ್ಮತ ಎಂಬ ins ಇ ಗುರುತಿಸಿ ಸಾಧ್ಯತತ್ವದ ಹುತದಲ್ಲಿರುವ 
| ಸಾಮಾನ್ಯ ಅ ಸ್ಫೋಚನೆ ಕಲ್ಪನೆ ಮತ್ತು ಭಾವನೆಗಳನ್ನು ನಿಷ್ಟ ಯಾತ್ಮಕ ಪ್ರಜ್ಞೆಯ 
ಕೆಳಗೆ ತರುತ್ತಾನೆ. ಕಲ್ಪನಾ ಸಹಿತವಾದ ವಿಚಾರ, ಪೆ ಕ್ರೈಪಸಂಚದ ನೈಜ ಣ್‌ 
ಸಕ್ರಿಯಾತ್ಮ ಕ ಪ್ರಜ್ಞೆ ಯೆ ಕೆಳಗೆ ಬರುತ್ತವೆ. ನಿಸಿ  ಯಾತ್ಮಕ ಫೆ ಪ್ರಜ್ಞೆಯು ಇಂದ್ರಿ 
ಯಾನುಭನ, ಅವುಗಳಿದ ಕೂಡಿದ ಕಲ್ಪನೆ ಮತ್ತು ಸ್ಮ ತೆಳು ಸ ಪ್ರಕೃತಿ 
ಯನ್ನು ಅವಲಂಬಿಸಿಡ್ದು ಶರೀರದ ಸಾಶಮೊಡನೆ ಅವು ನಶಿಸುತ್ತವೆ. ಆದರೆ ಮಾನ 
ಗಳೆ fo ಒಳಸಡೆದ ಸಕ ಯಾತ್ಮಕ ವಿಚಾರವು ಶರೀರ ಮತ್ತು ಮನಸ್ಸುಗಳಿಗಿಂತ 
EAE ಆದಕ್ಕೆ ನಾಶನಿಲ್ಲ. ಇಂತಹ ಸಕ್ರಿ ಯಾತ್ಮ ಕ ನಟನ 
ದೇವರ ಜ್ಞಾ ನನ ಒಂದು ಕಿಡಿಯಂತಿದೆ. ಇದು ವೈಯಕ್ತಿಕ ನಿಚಾರವಲ್ಲದ್ದ ರಿಂದ 
ವೈಯಕ್ತಿ ಕಾದ ಮ ತ್ಯ ನಿಯಮವು ಇದನ್ನು ಸೋಕಲಾರದು. ಟಿನುಡಕೊಡ" ಸಕ್ರಿ 
ಯಾತ್ಮತೆ ವಿಚಾರವು ಸಾರ್ವತ್ರಿಕವು, ಅಮರನ್ರೆ ಆಗಿದೆ. ಇಂತಹ ಸಕ್ರಿ ಯಾತ್ಮಕ 
ವಿಚಾರದ ಹೆಂತಕ್ಟೇರಿ ಆತ್ಮ ಸಾಕ್ಟಾ ನತ್ಪಾರವನ್ನು ಪಡೆಯುವುದು ಮಾನವನ ಗುರ, 
ಅಥವಾ ಸಿದ್ಧಿ ತತ್ವ ವಾಗಿದೆ. ಈ ಹಂತವನ್ನು ಹತತ ಮಾರ್ಗದ ವಿವರಣೆ ಆತನ 
ನೀತಿ ಶಾಸ್ತ್ರ ದಿ ಕಾಚದ. 
ಈಕೆ ಬೀಸ ನು ಮುಂದಿಟ್ಟ ಅತ್ಯಂತ ಶುಭ ಅಥವಾ ಮಾನನ ಕಲ್ಯಾಣದ 
ಸಮಸ್ಯೆಯೇ ಅರಿಸ್ಟಾಟಲನ ಚತದ ಸಮಸ್ಯೆಯಾಗಿದೆ. ಅನನ ಪ್ರಕಾರ 
ಮಾನವನ ಪ್ರತಿಯೊಂದು ಕೆಲಸವೂ ಒಂದು ವಿಶಿಷ್ಟ ಗುರಿಯನ್ನು ಸೂಚಿಸುತ್ತ. 
ಆ ಗುರಿಯು ಮತ್ತೊಂದು ಗುರಿಯನ್ನು ಸೂಚಿಸುತ್ತದೆ. ಅದು ಮತ್ಕೊಂದನ್ನು. 
ಈ ರೀತಿ ಒಂದು ಗುರಿಯು ಮತ್ತೊ, ದನ್ನು ಅವಲಂಬಿಸಿದರೂ ನಮ್ಮ 
ವಿಚಾರವು ಅನಂತವಾದ ,ಯಾವುದಾದರೊಂದು ಸರಮಗುರಿಯನ್ನು ಕಲ್ಪಿ ಸಿಕೊಳ್ಳ 
ಬೇಕಾಗುತ್ತದೆ. ನಮ್ಮ ವಿಚಾರವು ಯಾವುದಾದರೊಂದು ನಿರ್ಣಯವನ್ನು ಯುತಿ 
ದ್ದರೆ ಅಂತಹ ವಿಚಾರದಿಂದ ಯಾವ ಪ್ರಯೋಜನವೂ ಇಲ್ಲ. ಪ್ರತಿಯೊಂದು ವಸ್ತು 
ವಿಗೂ ತನ್ನ ಮುಂದಿನ ಹಂತವೇ ಸವಿತಾಪದ ಹಾಗೂ ಪ್ರಥಮ ಗುರಿಯಾಗಿದೆ. ಆ 
ಗುರಿಯನ್ನು '"ಸಡೆಯುವುದರಕ್ಲೈ ಅದರ ಶುಭ ಅಥವಾ ಒಳಿತು ಅಡಗಿದೆ. ಹೀಗೆಯೇ 
ಅದು ತನ್ನ ಸಮರೂಪದ ಗುರಿಯನ್ನು ಒಂದೊಂದಾಗಿ ದಾಟಿ ಅತ್ತ ಬಂತ ಶುಭದ ಅನುಭವ 


೨೮ ಮಾನವಿಕ 4 ಕರ್ಕಾಟಕ 


ಶೀ ವೆ 
ವನ್ನು ಸಥೆಯಬೇಕು. ಅಂದರೆ ಒಂದು ವಸ್ತುವು ತನ್ನ ವಿಶೇಷ ಸ್ವಭಾವವನ್ನು 


ಸಂಪೂರ್ಣವಾಗಿ ಗಳಿಸುವುದೇ ಅದರ ಗುರಿ ಅಥವಾ ಶುಭವಾಗಿದೆ. . ಪ್ರತಿಯೊಂದು. 
ಜೀನಿಯೂ ತನ್ನ ಜೀವಿತದ ಸಂಪೂರ್ಣತೆಯನ್ನು ಅಥವಾ ಸಾರವನ್ನು ಸಡೆಯಲು ಹವಣಿ 


Ww 


ಸುತ್ತದೆ, ಆದುದರಿಂದ ಆ ಸರಿಪೂರ್ಣತೆಯು ಅದರ ಗುರಿ ಹಾಗೂ ಶುಭ. ಮಾನವನ 


ಬಗ್ಗೆ ಹೇಳುವುದಾದರೆ ಇತರ ಪ್ರಾಣಿಗಳೆಂತೆ ಕೆಳಮಟ್ಟದ ಆಲೋಚನೆ ಮತ್ತು ಭಾವನೆ" 


ಗಳಿಂದೊಡಗೂಡಿ ಜೀವಿಸುವುದು ಆತನ ಗುರಿಯಾಗಲಾರದು. ಸಕ್ರಿಯಾತ್ಮಕ ವಿಚಾರ 
ವಿಚಾರ ಯುಕ್ತ ಉನ್ನತ ಜೀವನ ನಡೆಸುವುದೇ ಈತನ ಧ್ಯೇಯ, ಆದುದರಿಂದ ಮಾನ 
ವನನ್ನು ಪ್ರಾಣಿ ಹಂತದಿಂದ “ಮಾನವತೆಯ ಕಡೆಗೆ ಸಾಗಿಸುವ ವಿವಿಧ ಕ್ರಿಯೆಗಳೇ 
ಅವನಿಗೆ ಶುಭವಾದುವುಗಳಾಗಿವೆ. ಇದನ್ನು ಅರಿಸ್ಟಾಟಲ್‌ ಗ್ರೀಕ್‌ ಭಾಷೆಯಲ್ಲಿ "ಯುಡಿ 


ಮೋನಿಯಾ' ಎಂದು ಕರೆದಿದ್ದಾನೆ. ಮಾನವನಿಗೆ ಹರ್ಷದಾಯಕವಾದ ಕ್ರಿಯೆ ಎಂಬ ; 


ಅರ್ಥದಲ್ಲಿ ಈ ಶಬ್ದವನ್ನು ಬಳಸಿದ್ದಾನೆ. ಮಾನವನು ತನ್ನ ವಿವಿಧ ಚಟುವಟಿಕೆಗಳ 
ಮೂಲಕ ವಿಚಾರಯುಕ್ತ ಜೀವನದ ಪರಮಾವಧಿಯನ್ನು ತಲುಪುವುದೇ ಆತನ ಜೀವನದ 
"ಶುಭ ಮತ್ತು «ಆನಂದವಾಗಿದೆ. 

ವಿಚಾರಶಕ್ತಿ ಮಾನವನಲ್ಲಿ ಇರಲೇಬೇಕಾದ ಅಂಶವಾದರೂ ಅತನ ಆತ್ಮವು 
ನಿಚಾರದಿಂವ ದೂರವಾದ ಭಾವನೆ, ಆಸೆ, ರಾಗ ದ್ವೇಷ ಮುಂತಾದ ಕೀಳುಮಟ್ಟದ 
ಅಂಶಗಳಿಂದಲೂ ಕೂಡಿರಬಹುದು. ನಮ್ಮ ಭಾವನೆಗಳು ನಮ್ಮ ಎಲ್ಲಾ ಕೆಲಸ ಕಾರ್ಯ 
ಗಳ ಮೇಲೆ ಬಹಳವಾಗಿ ಪರಿಣಾಮ ಬೀರುವುದರಿಂದ ನಮ್ಮ ಜೀವನವು ಇತರ ಪ್ರಾಣಿ 
ಗಳ ಜೀವನಕ್ಕೆ ಸಮಾನವಾಗಿರುತ್ತದೆ. ಆದರೆ ಪ್ರಾಣಿ ಜೀವನದಿಂದ ಮೇಲೇರಿ ಮಾನ 
ವತೆಯ ಪರಿಪೂರ್ಣತೆಯನ್ನು ತಲಪುನ್ರೆದೇ ಆತನ ಧ್ಯೇಯವಾಗಿದೆ. ಈ ಧ್ಯೇಯ ಸಾನೆ 
ಯಾಗಬೇಕಾದರೆ ಆತನ ವಿಚಾರಶಕ್ತಿ ಮತ್ತು ಇತರ ಭಾವನೆ ಹಾಗೂ ಕಲ್ಪನೆಗಳಲ್ಲಿ 
ಪರಸ್ಪರ ಸೌಹಾರ್ದ ಏರ್ನಡಬೇಕು. ಶರೀರದ ಎಲ್ಲಾ ಭಾಗಗಳೂ ತಮ್ಮ ಕರ್ತವ್ಯ 
ಗಳನ್ನು ಸರಿಯಾಗಿ ನಿರ್ವಹಿಸಿದರೆ ವ್ಯಕ್ತಿತ್ವವು . ವಿಕಾಸ ಹೊಂದಿ ಪೂರ್ಣತೆಯನ್ನು 
ಸಡೆಯಬಲ್ಲದು. : ಶಾರೀರಕ ಭಾಗಗಳ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಆರ್ಥಿಕ ಸರಕುಗಳ 
ಅನ್ಯಕೆತೆಯನ್ನು ಅರಿಸ್ಟಾಟಲ್‌ ವ್ಯಕ್ತಪಡಿಸುತ್ತಾನೆ. ಆತ್ಮವು ಗುಣಶೀಲವಾಗಿ 
ಬೆಳೆಸಬೇಕಾದರೆ ನಮ್ಮ ವ್ಯಕ್ತಿತ್ವದ ಮೂರು ವಿಭಾಗಗಳಾದ ವಿಚಾರ, ಭಾವನೆ, 
ಮತ್ತು ಇಚ್ಛೆಗಳು ಸೌಹಾರ್ದಯುತ ಬೆಳವಣಿಗೆಯನ್ನು ಪಡೆಯಬೇಕು. ಯಾವ 
ವ್ಯಕ್ತಿಯಲ್ಲಿ ಇಂತಹ ಸೌಹಾರ್ದಯುತ ಬೆಳವಣಿಗೆ ಇದೆಯೋ ಅವನನ್ನು ಸುಸಂಸ ತ್ಮ 
ಸಮು ಣಿ ಎಂದು ಕರೆಯಲಾಗುವುದು. . ಈ ನಿಚಾರಯುಕ್ತ ಕ್ರಿಯೆಯು ಆತ್ಮದಲ್ಲಿ ಕೆಲಿ 
ನಿಂತರೆ ಆತನು ನೈತಿಕ ಸದ್ಗುಣವನ್ನು ಪಡೆದಂತಾಗುತ್ತದೆ. ಧೈರ್ಯ, ಉದಾರತೆ, 


ಸೌಹಾರ್ದತೆ, ವಿವೇಕ, ಕರುಣೆ ಮುಂತಾದ ಗುಣಗಳು ನೈತಿಕ ಸದ್ಗುಣದ ಪ್ರಾಮುಖ್ಯ 
ನಿಭಾಗಗಳಾಗಿವೆ. ಇವುಗಳ ಸಹಾಯದಿಂದ ನಮ್ಮಲ್ಲಿ ರುವ ಶಾರೀರಕ ಮತ್ತು ಮಾನಸಿಕ 


ಇಚ್ಛೆಗಳು, ಭಯ, ಕ್ರೋಧ, ಮತ್ಸರ, ಸ್ವಾರ್ಥ ಮುಂತಾದ ಕೀಳುಮಟ್ಟದ ಭಾವನೆ 


ಅರಿಸ್ಟಾ ಟಿಲ್‌ ೨೯ 


ಗಳನ್ನೇ ನಿಚಾರಯುಕ್ತವವ್ನಾಗಿ ಸರಿವರ್ತಿಸಬಹುದಾಗಿದೆ. ಅರಿಸ್ಟಾಟಲನ ಅಭಿಪ್ರಾಯ 
ದಲ್ಲಿ ಇಂತಹ ಸದ್ಗುಣಗಳೇ “ ಸುವರ್ಣನಥ ಗಳಾಗಿವೆ. ಎರಡು ವೈ ಸರೀತ್ಯಗಳ ಅಥವಾ 
ಅತಿರೇಕಗಳ ನಡುವೆ ಬರುವ ಸದ್ಗುಣಗಳು ಸಮಾಜವಾದ ಮಧ್ಯಮ ಮಾರ್ಗವನ್ನು 
ತೋರಿಸುತ್ತವೆ. ಉದಾಹರಣೆಗೆ ಧೈರ್ಯನ್ಪ ಹೇಡಿತನ ಮತ್ತು ಮುರ್ಬತನದ ನಡುವೆ 
ಇರುವ ಸುವರ್ಣಪಥವಾಗಿನೆ. ಇಂತಹ ಗುಣಗಳು ನೀತಿ ಮಾರ್ಗದ ಆದರ್ಶಗಳಾಗಿದ್ದರೂ 
ಮಾನವನ ಕೀಳು ಮಟ್ಟದ ಆಸೆ ಆಕಾಂಕ್ಷೆಗಳನ್ನು ನಿರ್ಲ ಕ್ರಿಸಲು ಸಾಧ್ಯವಿಲ್ಲ. ದ್ವೇಷ್ಠ 
ಅಸೂಯೆ, ನಾಚಿಕೆಗೇಡುತನ, ಕಳ್ಳತನ, ಹಿಂಸೆ, ಮುಂತಾದ ಕೀಳು ಭಾವನೆಗಳು 
ನಮ್ಮ ಲ್ಲಿರುತ್ತವೆ. ಮಾತ್ರವಲ್ಲದೆ ಅರಿಸ್ಟಾಟಲ್‌ ಸೂಚಿಸುವ ಮಧ್ಯಮ ವರ್ಗವು 
' ಸಾರ್ವತ್ರಿಕವಾಗಿದ್ದು ಎಲ್ಲರಿಗೂ ಅನ್ವಯಿಸಬಹುದಾಗಿದೆ ಎಂದು ಹೇಳಲಾಗುವುದಿಲ್ಲ. 
| ಈ ಪಥಗಳು ವೈಯಕ್ತಿಕವಾಗಿಲ್ಲವಾದರೂ ಅವುಗಳನ್ನು ಅನುಸರಿಸುವಲ್ಲಿ ವ್ಯತ್ಯಾಸವನ್ನು 
ಕಾಣಬಹುದು. ಆದರೆ ಅರಿಸ್ಟಾಟಲನ ಪ್ರಕಾರ ಅವ್ರ ವಿಚಾರದ ಆಧಾರದಿಂದ ನಿರ್ಣಯಿ 
ಸಲ್ಪಟ್ಟಿರುವುಡೆರಿದ ಅವು ವ್ಯಕ್ತಿಯ ಭಾವನೆ ಮತ್ತು ಇಚ್ಚೆ ಗಳಿಗೆ ಒಳಪಡುವುದಿಲ್ಲ. ' 
ಆದರೆ ನೈತಿಕ ನಡತೆ ಹೇಗಿರಬೇಕೆಂಬುದನ್ನು ಎಲ್ಲರೂ ನಿರ್ಧರಿಸುವಂತಿಲ್ಲ. ಅವನ 
ಪ್ರಕಾರ ನೈತಿಕ ನಡತೆಯನ್ನು ನಿರ್ಧರಿಸುವವರು ವಿಚಾರಯುಕ್ತ ರಾದವರು, ಸದ್ಗುಣ 
ಶೀಲರು, ನಂಬಲರ್ಹರಾದವರು ಮಾತ್ರವಾಗಿದ್ದಾರೆ. ಮಾತ್ರವಲ್ಲದೆ ನೈತಿಕ ಸಥನ 
ಒಂದು ವಿಶಿಷ್ಟ ಕ್ರಿಯೆಯಾಗಿರಡೆ ನಮ್ಮ ಜೀವನದ ಪ್ರತಿಯೊಂದು ವಿಭಾಗದಲ್ಲಿಯೂ 
ಮಧ್ಯಮ ಮಾರ್ಗವಾಗಿ ಅನುಸರಿಸಿ ನಡೆಸುವ ಸಂಪೂರ್ಣ ಜೀವನವೇ ಆಗಿದೆ. ಇಂತಹ 
ಜೀವನವು ಇತೆರರೆ ಒತ್ತಾಯದಿಂದ ನಡೆಸುವ ಜೀವನವಲ್ಲ. ಅದು ಅಂತರಾಳದಿಂದ 
ತಾನಾಗಿಯೇ ಉದ್ಭವಿಸುವ ಪ್ರೀತಿ. 
ಮಾನವನ ಮಹತ್ತರ ಗುರಿ ಅಥವಾ ಧ್ಯೇಯವಾದ ಶುಭ ಆತನ ಆತ್ಮೆಜ್ಞಾ ನ 
ವಾಗಿಸೆ ಎಂದು ಅರಿಸ್ಟಾಟಲನ ಅಭಿಪ್ರಾಯ. ಆದರೆ ಈ ಆತ್ಮಜ್ಞಾನವು ಸ್ವಾರ್ಥದಿಂದ 
ಕೂಡಿದ ವೈಯೆಕ್ತಿಕ ಭಾವನೆಯಲ್ಲ. ಒಬ್ಬ ವ್ಯಕ್ತಿಯು ತನ್ನ ವಿಚಾರ ಶಕ್ತಿಯನ್ನು ಮತ್ತು 
ಶಾರೀರಕ ಸಾಮರ್ಥವನ್ನು ಜನಸೇವೆಯಲ್ಲಿ ಮತ್ತು ದೇಶೆ ಸೇವೆಯಲ್ಲಿ ನಿನಿಯೋಗಿಸಿದರೆ 
ಮಾತ್ರ ಅತನಲ್ಲಿ ಆತ್ಮಜ್ಞಾನ ಉಂಟಾಗುತ್ತದೆ. ಸಮಾಜಕೋಸ್ಕರ ಅಥವಾ ದೇಶೆ 
-ಕೋಸ್ಪರ ಒಬ್ಬ ವ್ಯಕ್ತಿಯು ಮಾಡುವ ಕೆಲಸನ್ರೆ ಪ್ರೀತಿಭಾನದಿಂದಲೂ, ನಂಬಿಕೆ 
ಯಿಂದಲೂ ಕೂಡಿರಬೇಕು. ಹಾಗಾದರೆ ಮಾತ್ರ ಆತನಲ್ಲಿ ಆತ್ಮಜ್ಞಾನ ಉಂಟಾಗು 
ತ್ತದೆ. ಸೆಮಾಜಕೋಸ್ಪೆಶ ಅಥವಾ ದೇಶಕ್ಕೋಸ್ಟರ ಒಬ್ಬ ವ್ಯಕ್ತಿಯು ಮಾಡುವ 
ಕೆಲಸವು ಪ್ರೀತಿಭಾವದಿಂದಲೂ; ನಂಬಿಕೆಯಿಂದಲೂ ಕೂಡಿರಬೇಕು. ಹಾಗಾದರೆ 
ಮಾತ್ರ ಆತನಲ್ಲಿ ವಿಚಾರದ ಪೂರ್ಣ ಬೆಳವಣಿಗೆಯಾಗಿದೆ ಎನ್ನಬಹುದು. ದೇಶ ಪ್ರೇಮಿ 
ಯಾದ ಅಂತಹ ವ್ಯಕ್ತಿಯು ತನ್ನ ಐಶ್ವರ್ಯ ಮತ್ತು ಗೌರವಗಳನ್ನು ಸಮಾಜದ ಏಳಿಗೆ 
ಗಾಗಿ ಮುಡಿಪಾಗಿಟ್ಟು ತನ್ನ ಗಣ್ಯತೆಯನ್ನು ಮಾತ್ರ ಉಳಿಸಿಕೊಳ್ಳುತ್ತಾನೆ. ಗಣ್ಯ 


ಪಿಂ ಮಾನವಿಕ ಕರ್ಣೂಟಿಕೆ 


ವ್ಯಕ್ತಿಯಾಗಿ ಜನಿಸುವುದು ಒಂದು ಆಕಸ್ಮಿಕ ಘಟನೆ. ಆದರೆ ಗಣ್ಯನಾಗಿ ಸಾಯುವುದು 
ಬ ಮಹಾಸಾಧನೆ ಎನ್ನುನುನೇ ಅರಿಸ್ಟಟ ಟಲನ ತತ್ವದ ತಿರುಳು. 


ಯಾನ ವ್ಯಕಿ ತನ್ನ ಇಚ್ಛಾ ಭಾವನೆಗಳನ್ನು ಸಹಕ ವಿಚಾರಗಳನ್ನು ಯೋಗ್ಯ | 


ರೀತಿಯಿಂದ ಅನುಸರಿಸಿ ತನ್ನ ಸ ಕಾರ್ಯಗಳು ವಿಚಾರ ಯುಕ್ತ ವಾಗ ನೋಡಿ 
ಕೊಳ್ಳು ವನೋ ಅವನೇ ಸ ದುಣಿ, ನ್ಯಾಯವಾದಿ ಮತ್ತು ಧರ್ಮಿಷ್ಟ. ಈಸ ಸದ್ಗುಣದಲ್ಲಿ 


ಚಾ ಕೀಳೆಂಬ ಭಾ ವನೆಯಿಲ್ಲದೆ, ಆಳು ಅರಸ ಎಂಬ ಭೇದವಿಲ್ಲನೆ ಎಲ್ಲರನ್ನೂ 


ಸಮನ್ವಯ ದೃಷ್ಟಿಯಿಂದ ನೋಡುವ ಮತ್ತು ಗೌರವಿಸುವ ಭಾನನಿಗತ್ನು ಅಡಕವಾಗಿವೆ. 
ಇಂತಹ ಭಾವನೆಗಳನ್ನು ಕಾರ್ಯಗತೆಗೊಳಿಸಿದಾಗ ಇತರರ ಶ್ರೇಯಸ್ಸಿ ನೊಡನೆ ಈ 
ಧರ್ಮಿಷ್ಟನ ಶ್ರೇಯಸ್ಸು ಉಂಟಾಗುತ್ತದೆ. ಇಂತಹ ಸದ್ದು ಣಗಳೆಲ್ಲವನ್ನೂ ಅರಿತು ಅ 
ಜಾಡಿನಲ್ಲಿ ನಡೆಯುವ ವ್ಯಕ್ತಿ ನ್ಯಾಯ ತತ್ಸರನೆನಿಸಿಕೊಳ್ಳು ತ್ತಾನೆ. ನ್ಯಾಯದ 
ಆಚರಣೆಯಿಂದ ಅದನ್ನು ಆಚರಿಸುವನನು ಸಂತುಷ್ಟ ನಾಗುತ್ತಾ ನೆ. ಆದರೆ ಈ ಸಂತುಸ್ವಿ 
ಸೋಫಿಷ್ಟರು ಸಾರಿದಂತಹ ಭೌತ ವಸ್ತುಗಳಿಂದ ಲಭಿಸುವ ಸಂತುಸ್ಟಿ ಯಲ್ಲ. ಸದ್ದುಣಿಯೆ 
ಸಂತುಷ್ಟಿ ಆತನ ಆಚಾರದ ಸರಿಪೂರ್ಣತೆಯೆನ್ನು ಪ್ರತಿಬಿ ಬಿಸುತ್ತದೆ. ಅರಿಸ್ಟಾಟಲನ 
ಪ್ರಕಾರ ಆಚರಣೆಗಳ ಸಂಪೂರ್ಣತೆಯು ಧ್ಯಾನದಲ್ಲಿ ಕೊನೆಗೊಳ್ಳು ತ್ರ ಡಿ. ಇಂತಹ ತಪಸ್ಸಿ ದ್ಧ 
ಯಿಂದ ಕೂಡಿದ ಜೀವನವೇ ಅತ್ಯಂತ ಹಿರಿದಾದುದು, ಸ ಸಂತುಸ್ಸಿಂ ಯಿಂದ ಕೊಡಿದುದೂ 
ಆಗಿದೆ. ಆದರೆ ಈ ತಪಸ್ಸಿದ್ದಿ ತೀರ ಕಷ್ಟ ಸಾಧ್ಯವಾದ ವಿಷಯವಾಗಿದೆ. ವ್ಯಕ್ತಿಯಲ್ಲಿ ವಿಚಾರ 
ಶಕ್ತಿಯು ಪರಮಾವಧಿಯನ್ನು ತಲುಪಿ ದೈವಿಕ ಶಕ್ತಿಯನ್ನು ಪಡೆದರೆ ಮಾತ್ರ ಅವನಿಗೆ 
ಜೀವನದ ಸಂಪೂರ್ಣ ಅರ್ಥ ಲಭಿಸುವುದು. ಈ ದ್ದ ಸ್ಟಿಯಿಂದ ಸಾಕ್ರ ಸನ ಹೇಳಿಕೆ 
ಯಾದ « ಜ್ಞಾ ನವೇ ಸದ್ಗುಣ ” ಎನ್ನು ವದು. ಆ ಷ್ಟೊಂದು ಪರಿಣಾಮಕಾರಿಯಲ್ಲ. 
ಅರಿಸ್ಟಾಟಲ್‌ "ದಾಸ್ತ Sead ಪ್ರಾ ತ್‌ ಚಟುವಓಕೆಗಳನ್ನು ನಿರ್ಲಕ್ಷಿ 
ಸದೆ ಅನೆಗಳನ್ನು ಸಂಪೂರ್ಣವಾಗಿ ವಿಚಾರ ಬುಕ ಕೃವನ್ನಾಗಿ ಮಾಡುವಂತೆ ಅನೇಕ್ಷಿಸಿದನು. 
ಮಾನವ ಒಬ್ಬ ಸಮಾಜ ಸಂಘ ಜೀವಿಯಾಗಿದ್ದು ಸಮಾಜದಲ್ಲಿ ಸಾಮಾಜಿಕ ಪ್ರಕ್ರಿಯೆ 
ಗಳು ಅರಿವಾ ಶ್ರವಾದುಂದ ಒಬ್ಬ ವ್ಯಕ್ತಿ ಎಷ್ಟೇ ಜ್ಞಾ ್ಲಾನಿಯಾದರೂ ತಾನು ಪ್ರತ್ಯೇಕ 
ವಾಗಿರಲಾರನು. ಪ್ರತಿಯೊಬ್ಬ ಸ ವ್ಯಕ್ತಿಯೂ ತಾನು ಜೀವಿಸಿರುವ ಸಮಾಜದ ಮೂಲಕವೇ 


ತನ್ನ ಗುರಿ ಮುಟ್ಟು ತಾ ನೆ, ಆದುದರಿಂದ. ಸಮಾಜ ಸೇವೆಯೇ ತನ್ನ ವೈಯಕ್ತಿ ಕ್ತ 
ಸೇನೆಯಾಗಿದೆ. 


ಎಂ. ಜಯಂತಿ ಬಾಯಿ 


ಕನ್ನಡಕ್ಕೆ ಕಿಟೆಲ್‌ ಮತ್ತಿತರ ಮಿಶನರಿಗಳ ಕೊಡುಗೆ 


ಇತ್ಟಕತ ನಿಶನರಿಗಳೆ ಆಗಮನ 


ಸಾಸಗನ್ನಡ ಸಾಹಿತ್ಯದಲ್ಲಿ 19ನೆಯ ಶತಮಾನದ ಅವಧಿ ಅನೇಕ ದೃಷ್ಟಿಗಳಿಂದ 
ಬಾ ಆಗ ಹಳತು ಹೂಸತರ ಸಂಧಿಕಾಲ ಆರಂಭವಾಯಿತು. ಕ ಮಕ ಮ 
ವಾಗಿ ಜನಜಾಗೃತಿ ಮೂಡಿತು. ಸ್ವಾತಂತ್ರ್ಯ ಚಳವಳಿ ಆಧ್ಯಾತ್ಮಿಕ ಪುನರುಜ್ಜೀವನ 
ಗಳಿಂದ ಹೊಸೆ ಸಾಮಾಜಿಕ ಕ್ರಾಂತಿಯುಂಟಾಗುವ ಸೂಚನೆಗಳು ಕಂಡುಬರಲಾರಂಭಿ 
ಸಿದುವೆ. ಇಂಥ ಸಂಧಿಕಾಲದಲ್ಲಿಯೇ ಪಾಶ್ಚಾತ್ಯ ಸಾಹಿತ್ಯದ ಸಂಪರ್ಕದಿಂದ ದೇಶೀಯ 
ಭಾಷಾ ಸಾಹಿತ್ಯಗಳಲ್ಲಿ ಹೊಸ ಮನ್ವಂತರ ಆರಂಭವಾಯಿತೆಂದು ಹೇಳಬಹುದು. 

ಇಂಥ ಕಾಲನಲ್ಲಿ ಹಲವಾರು ಮಂದಿ ಕ್ರೈಸ್ತ ಮಿಶನರಿಗಳು ಭಾರತಕ್ಕೆ ಬಂದರೆ. 

ಕ್ರೈ ಸ್ಪಧರ್ಮಸಭೆಯವರು ತಮ್ಮ ಮತಸ್ತ ಖರ ಈ ಮಿಶನರಿಗಳನ್ನು ಕಳುಹಿ 
ಸಿದ್ದರು. ಅನರು ಆಯಾ ಜಯತೆ ಸ್ಥಳೀಯ ಸಂಘೆಸಂ ಂಸ್ಥೆಗಳೆ ಸ ಸಹಾಯೆ 
ದಿಂದ ಶಾಲೆ ಮುಂತಾದ ಸಾರ್ವಜನಿಕ ಸಂಸ್ಥೆ ಗಳನ್ನು ನಡೆಸಬೇಕಾಗಿತ್ತು ; ಜೊತೆಗೆ 
ಧರ್ಮಸಪ್ರಚಾರನನ್ನೂ ಮಾಡಬೇಕಿತ್ತು. ಹೀಗೆ ಭಾರತಕ್ಕೆ ಬಂದ ನಿಶನರಿಗಳಲ್ಲಿ 
ಹಲವರು ಕರ್ನಾಟಕಕ್ಕೂ ಆಗಮಿಸಿದರು ; ಅವರಿಗೆ ಆಯಾ ಕಾಲದ ರಾಜ ಮಹಾ 
ರಾಜರು ಸರೋಕ್ಷನಾಗಿ ನೆರವು ನೀಡಿದರು. ಹೀಗಾಗಿ ತಮ್ಮ ಮತ ಪ್ರಚಾರಕ್ಕೆಂದು 
ಬಂದ ಕ್ರೈಸ್ತ ಮಿಶನರಿಗಳು ಇಲ್ಲಿನ ಜನಭಾಷೆಯಾದ ಕನ್ನ ಡೆನನ್ನು ಕಲಿತರು ; ಇಲ್ಲಿನ 
ಜನರೆ ಆಚಾರ, ವಿಚಾರ, ಸಾಹಿತ್ಯ, ಸಂಸ್ಕೃತಿ, ನಡೆ-ನುಡಿ ಮುಂತಾದುವುಗಳ ಬಗ್ಗೆ 
ಆಳವಾಗಿ ಅಧ್ಯಯನ ಮಾಡಿದರು. ತೆಗೆ ಭಾರತೀಯ ಘನ ಜ್‌ ಗೆಳೆ ವ್ಯಾಸಂಗ 
ದವಿಯೂ ವಿಶೇಷ ಆಸ ಸಕ್ತಿ ವಹಿಸಿದೆರು. ಆ ಕಾಲದಲ್ಲಿದ್ದ SRN 
ಕೂಡೆ ಮಿಶೆನರಿಗಳ ಜೊತೆಗೆ ಕನ್ನಡ ಭಾಷಿ ಸಾಹಿತ್ಯಗಳ ವಿಶೇಷ ಗಮನ 
ಹರಿಸಿದರು. ಹೀಗೆ ಕರ್ನಾಟಕಕ್ಕೆ she ವಿವಿಧ ಸಂಥಗಳ ಸುಮಾರು 120 ಮಂದಿ 


ಕ್ರೈಸ್ತ ನಿಶನರಿಗಳು ಕನ್ನಡ ಭಾಸೆ ಮತ್ತು ಸಾಹಿತ್ಯಗಳ ಬೆಳವಣಿಗೆಗೆ ಅಮೋಘ ಸೇವೆ 


ಸಲ್ಲಿಸಿದರು. 


೩೨ ಮಾನವಿಕ ಕರ್ಣೂಟಿಕ 


ಮತಪ್ರಸಾರದ ದೃಷ್ಟಿಯಿಂದ ಅವರು ಹಲವಾರು ಪುಸ್ತಕ, ಪುಸ್ತಿಕೆಗಳನ್ನು 
ಪ್ರಕಟಿಸಿದರು ; ಶಾಸ್ತ್ರ, ಣಗಳನ್ನು ಅನುವಾದಿಸಿ ಪ್ರಕಟಿಸಿದರು ; ಆಗ ಕನ್ನಡ 


ನಾಡಿನ ದೇಶೀಯೆ ಜನರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಸಾಹಿತ್ಯ ರಚಿಸ 


ತೊಡಗಿದರು. ಆ ಕಾಲದಲ್ಲಿ ಸ್ವತಂತ್ರ ಠೃತಿಗಳಿಗಿಂತಲೂ ಅನುವಾದ, ಸರಿಷ್ಯರಣ | 


ಕಾರ್ಯಗಳೇ ಹೆಚ್ಚಾಗಿ ನಡೆದುವು. ಹೀಗಾಗಿ ಅನೇಕ ಪ್ರಾಚೀನ ಗ್ರಂಥಗಳು ಬೆಳಕು 
ಕಂಡವು... ಎಲ್ಲಕ್ಕಿಂತ ಮಿಗಿಲಾಗಿ ಮಿಶ ಶನರಿಗಳು ಕನ್ನಡ-ಇಂಗ್ಲಿಷ್‌ ಕೋಶಗಳ, 
ವ್ಯಾಕರಣ ಗ್ರಂಥಗಳ ರಚನೆಗೆ ವಿಶೇಷ ಗಮನ ನೀಡಿದರು. ಮಿಶನರಿಗಳ ಅಂದಿನ ಆ 


ಪರಿಶ್ರ ಮವೇ ಇಂದು ಕನ್ನಡಕ್ಕೆ 7 ಸಿಕ್ಷ ಸ್ಕಾ ನಮಾನಗಳಿಗೆ ಬಹುಮಟ್ಟಿ ಗೆ ಕಾರಣವಾಗಿದೆ 4 


ಯೆಂದರೆ ಅತಿಶಯೋಕ್ತಿಯಲ್ಲ. ಮಿಶನರಿ ಗಳೆ ಕನ್ನಡ ಸೇವೆಯೆ ಬಗೆ. ಡಾ. ವರದರಾಜ 
ಹುಯಿಲಗೋಳ ಅದರು « ಕನ್ನಡ ನುಡಿಯನ್ನು ರಕ್ತಗತ ಮಾಡಿಕೊಂಡು ವಿದ್ವತ್‌ 
ಪೂರ್ಣವಾದ ಗ್ರಂಥಗಳನ್ನು ಪ್ರಕಾಶನಗೊಳಿಸಿ, ಕಗ್ಗ ತಲೆಯಲ್ಲಿದ್ದ ಕನ್ನಡನಾಡಿಗೆ 
ಬೆಳಕು ತೋರಿರುವರು. ಬಹು ದೂರದಿಂದ ಬಂದವರಾಡರೂ ನಮಗೆ ಅತ್ಯಂತ ಸನಿಹ 
ದವರಾಗಿರುವರು ”1 ಎಂದು ಪ್ರಶಂಸಿರುವುದು ಅತಿಶಯೋಕಿ ಯೇನಲ್ಲ. . 
ಕನ್ನಡ ಸಾಹಿತ್ಯವು ಮಡುಗಟ್ಟಿ ನಿಂತಾಗ ಅದಕ್ಕೆ ಒಂದು ಹೊಸ ಚೇತನವನ್ನು 
ತುಂಬಿದವರೆಂದರೆ ಈ ಮಿಶನರಿಗಳೆನ್ನಲು ಅಡ್ಡಿ ಯಿಲ್ಲ. ಹೊಸ್ಯಗನ್ನಡದ, ಆರಂಭಕಾಲೀನ 
ಸಾಹಿತ್ಯ ಪ್ರಪಂಚದಲ್ಲಿ ಇವರೆಲ್ಲರ ಹೆಸರು ಕಲ್ಬಾ ಂತರ ಸ್ಕಾ ಯಿಯಾಗಿದೆ East is 
East and West is West; never the twain shall meet 
ಎಂಬ ಮಾತು ಇವರ ಕೃತಿಗಳಿಂದ, ಪರಿಶ್ರಮದಿಂದ ಹುಸಿಯಾಯಿತು. ,ಈ ಮಿಶನರಿಗಳೇ 
ಪೂರ್ವ ಪಶ್ಚಿಮಗಳನ್ನು ಸೇರಿಸುವ ಸೇತುವಾದರು. ಉಷ್ಣ ನಲಯದ ವಾಯುಗುಣದ 
ಒತ್ತರದಲ್ಲಿದ್ದು ಕೊಂಡು, ಆಧುನಿಕ ವ್ಯವಸ್ಥಿತ ಸಾಧನ-ಸಹಕಾರನಿಲ್ಲಡೆ, ದೇಶಿಯ ಜನರ 
ತಿರಸ್ಟಾರ ಉಪೇಕ್ಷೆಗಳನ್ನು. ಸಹಿಸಿಕೊಂಡು ಹಗಲಿರುಳೂ ದುಡಿದು ಕನ್ನಡವ ಕಾಯಕ 
ವನ್ನು ಮಾಡಿದ ಮಿಶನರಿಗಳಿಗೆ ಕೆನ್ನಡಿಗರು ಕೃತಜ್ಞ ರಾಗಿರಬೇಕಾಗುತ್ತ ದೆ... ಮಿಶನರಿ 
ಗಳ ಬಗ್ಗೆ ಶ್ರೀ ಇ. ಪಿ. ರೈಸ್‌ ಅವರು. 1 deserves to be added that 
Kanarese is indebted to the missionaries. Missionaries 
have also led the way in the careful study of the langu- 
age and literature” ಎಂದು ಬರೆದಿದ್ದಾರೆ.2 . ಇದು ತೀರ ಪ್ರಶಂಸೆಯ 
ಮಾತಾಗಿರದೆ. ನಾನು ಕೃತಜ್ಞ ತೆಯಿಂದ ಸ್ಮರಿಸಬೇಕಾ ದ. ಮಾತಾಗಿದೆ. 
ಕರ್ನಾಟಕದ ಭಾಷೆ ಸಾಹಿತ್ಯದ ಅಧ್ಯಯನಕ್ಕೆ ಮಿಶನರಿಗಳು ಸಲ್ಲಿಸಿದ್ದ ಸೇವೆ 
ಯನ್ನು ಕುರತು A number of western scholars like 


Mackenzee, Fleet, Wilkies, Kittel; Zugler; Stokes and: 


Rice made valuable contributions not only to the 


ಕನ್ನಡಕ್ಕೆ ಕಿಟಿಲ್‌ ಮತ್ತಿತರ ಮಿಶನರಿಗಳ ಕೊಡುಗೆ ತಿ 


historical studies but also to the study of the literature 
and language of Karnataka ಎಂದು ಬರೆಯಲಾಗಿದೆ? 


ಕರ್ನಾಟಕಕ್ಕೆ ಆಗಮಿಸಿದ ವಿನಿಧ ಪಂಥಗಳ ಮಿಶನರಿಗಳು 

ಕರ್ನಾಟಕಕ್ಕೆ ಬಂದ ಕ್ರೈ ಸ್ಮಮಿಶನರಿಗಳಲ್ಲಿ, ಗೋವೆಯ ಜೆಸೂಯಿಟ್‌ ಪಾಡ್ರಿ 
ಗಳು, ಲಂಡನ್‌ಮಿಶನ್‌ ಸಂಸ್ಥೆಯ ಮಿಶನರಿಗಳು, ವೆಸ್ಲಿಯನ್‌ ಮೆಥಾಡಿಸ್ಟರು ಮತ್ತು 
ಬಾಸೆಲ್‌ಮಿಶನ್ನಿನ ಮಿಶನರಿಗಳು ಮುಖ್ಯರು. ತಮ್ಮ ಮತ ಪ್ರಚಾರ ಕಾರ್ಯ ಅಡೆತಡೆ 
ಯಿಲ್ಲದೆ. ಸಾಗಬೇಕಾದರೆ ದೇಶೀಯ ಭಾಷೆಗಳಲ್ಲಿ ಗ್ರಂಥರಚನೆಯಾಗಬೇಕು ; ಅನರ 
| ತಾಯಿನುಡಿಯಕ್ಣೇ ಬೋಧನೆ ನಡೆಯಬೇಕು ; ಆಗ ಮಾತ್ರ ಅದು ಅವರ ಮನಸ್ಸನ್ನು 
ತಟ್ಟಿ ಬಲ್ಲದು. ಎಂಬ ಸತ್ಯವನ್ನು ಮಿಶನರಿಗಳು ಮನಗಂಡರು. ಮೊದಮೊದಲು ಅವರು 
ದೇಶೀಯರ ಅನಾದರ ಮತ್ತು ಪ್ರತಿಭಟನೆಗಳನ್ನು ಎದುರಿಸಬೇಕಾಯಿತು. ಆದರೂ 
ಅವರು ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದರು ; ಇಲ್ಲಿನ ಜನಭಾಷೆಯನ್ನು ಕಲಿತರು ; 
ಬೈಬಲ್‌ ಮತ್ತಿತರ ಮತತತ್ವದ ಪುಸ್ತ ಕಗಳನ್ನು ಕನ್ನಡಕ್ಕೆ ಅನುವಾದಿಸಿದರು. 
ಮುದ್ರಣಾಲಯಗಳನ್ನು ಸ್ಥಾಪಿಸಿ ಆ ಗ್ರಂಥಗಳನ್ನು ಅಚ್ಚಿಸಿದರು ; ಜೊತೆಗೆ ಎಲ್ಲ ಸಂಥ 
ಗಳ ಮಿಶನರಿಗಳು ಕನ್ನಡ ಭಾಷೆಯ ವ್ಯಾಕರಣ ಕೋಶಗಳನ್ನು ರಚಿಸಿದರು. ಮಿಶನ್ನು 
"ಗಳು ಶಾಲಾ ಮಕ್ಕಳಿಗಾಗಿ ಪಠ್ಯಪುಸ್ತ ಕಗಳನ್ನು ರಚಿಸಿದುವು. 

1. ಜೆಸೂಯಿಟ್‌ ಪಾದ್ರಿಗಳು: ಇವರು ಕರ್ನಾಟಕಕ್ಕೆ ಬಂದ ಮೊದಲ 
ಮಿಶನರಿಗಳು. ಕ್ರಿ.ಶ. 16ನೇ ಶತಮಾನದಿಂದ 18ನೆಯ ಶತಮಾನದವರೆಗೆ ಗೋವೆ 
ಯನ್ನು ತಮ್ಮ ಕೇಂದ್ರವನ್ನಾಗಿಸಿ ದಕ್ಷಿಣ ಭಾರತದಲ್ಲಿ ಕೊಂಕಣಿ, ಮರಾಠಿ, ತಮಿಳು 
ಮಲಯಾಳಂ ಭಾಷೆಗಳಲ್ಲಿ ಗ್ರಂಥರಚನೆ ಮಾಡಿದರು. ಕರ್ನಾಟಕಕ್ಕೆ ಆಗಮಿಸಿದ್ದ 
ಜಿನೊಯಿಟ್‌ ಪಾದ್ರಿಗಳು ಗೋವೆಯಲ್ಲಿ ಕೆಲನಾರು ಕನ್ನಡ ಗ್ರಂಥಗಳನ್ನು ಮುದ್ರಿಸಿದ್ದ 
ರೆಂದು ತಿಳಿದುಬರುತ್ತದೆ. ಮೈಸೂರು ಅರಸರಾಗಿದ್ದ ಕಂಠೀರವ ನರಸರಾಜ ಒಡೆಯರ 
ಕಾಲದಲ್ಲಿ ಲಿಯೋನಾರ್ನೋಸಿನ್ಹಾನಿ (1609-1676) ಸನ್ಯಾಸಿವೇಷದಲ್ಲಿ ಮೈ ಸೂರು 
ಸಂಸ್ಥಾನಕ್ಕೆ ಆಗಮಿಸಿದರು. ನರಸರಾಜ ಒಡೆಯರು ಅವರಿಗೆ ರಕ್ಷಣೆ ನೀಡಿದರು, ಮತ 
ಪ್ರಚಾರಕ್ಕೂ ಅನುಮತಿ ನೀಡಿದರು. ಸಿನ್ನಾಮಿಯು ಶ್ರೀರಂಗಸಟ್ಟ, ಮೈಸೂರುಗಳಲ್ಲಿ 
` ಥಿಂತು ಮತ ಪ್ರಸಾರಕಾರ್ಯವನ್ನು ಕ್ಲೈಗೊಂಡರು. ಫಾದರ್‌ ಸಿನ್ನಾಮಿಯವರು 
ಮೈಸೂರಿನ ಭಾಷೆಯ ಕೋಶ ಮತ್ತು ವ್ಯಾಕರಣ ಗ್ರಂಥಗಳನ್ನು ಬರೆದರು. ಅವರು 
ಬರೆದ ಕನ್ನಡ ಗ್ರಂಥಗಳು ನಮಗೆ ದೊರೆತಿಲ್ಲ. ಆದರೆ ಸೋಮರ್‌ ಫೊಗೆಲ್‌ ಅವರ 
ವರದಿಯಂತೆ ಫಾದರ್‌ ಸಿನ್ನಾಮಿಯು ಕ್ರೈಸ್ತಧರ್ಮದ ರಹಸ್ಯ ತತ್ವಗಳನ್ನು ಕುರಿತ 
ಸುದೀರ್ಫ ಪ್ರಶ್ತೋತ್ತರೆ; ಅದರ ಸಾರರೂಸ ಕ್ರಸ್ಕಸಂತರ ಜೀವನಚರಿತ್ರೆ, ಕ್ರೈಸ್ತ 
ಮತದ ಸಮರ್ಥನೆ; ಮೈಸೂರ ಜನರ ಜಾತಿಗಳು, ಮೂಢ ನಂಬಿಕೆಗಳು, ಇಷುಗಳ 
ಖಂಡನೆ; ಕನ್ನಡ ವ್ಯಾಕರಣ ಕನ್ನಡಕೋಶ. ಎಂಬ ಕೃತಿಗಳನ್ನು ರಚಿಸಿದ್ದರೆಂದು 


5 


ಪಳ ಮಾನವಿಕ ಕರ್ಣಾಟಕ 


ತಿಳಿದು ಬಂದಿಸೆ. ಅವರು ಬರೆದ ಪ್ರಶ್ನೋತ್ತರ ರೂಪದ ಮತೀಯ ಕೃತಿಗಳು ಸಿಕ್ಕಿಲ್ಲ 
ಅವರು ರಚಿಸಿದ ಕನ್ನಡ ಭಾಷೆ ಮತ್ತು ವ್ಯಾಕರಣಗಳು ನಮಗೆ ವಿಶೇಷ ಮಹತ್ವದ: 2 
ಗಳಾದರೂ ಅವು ದೊರೆತಿಲ್ಲ. ಬಹುಶಃ ರೋಮ್‌ ಲಂಡನ್‌, ಲಿಸ್ಫನ್‌, ಪ್ಯಾರಿಸ್‌' ಸ 
ನಗರಗಳ ಗ್ರಂಥಸಂಗ್ರಹಾಲಯಗಳಲ್ಲಿ ಅವ್ರೆ 3 ರೆಯಬಹುದೆಂದು ಕಾಣುತ್ತದೆ. « ಇದೇ 
ಹೊಸಗನ್ನಡದ ಮೊತ್ತಮೊದಲಿನ ವ್ಯಾಕರಣವಾಗಿದ್ದು, ಆ ಗೌರವವು ಒಬ್ಬ ಇಟಾಲಿ: 
ಯನ್ನನಿಗೆ ಸಲ್ಲುತ್ತದೆ ಎಂಬ ಫಿರೋಲಿಯೆ ಹೇಳಿಕೆಯ ಆಧಾರದ ಮೇಲೆ ಸಿನ್ನಾಮಿ* 
ಯನ್ನು ಹೊಸಗನ್ನಡದ ಮೊದಲ ಗ್ರಂಥಕಾರನೆಂದು ಹೇಳಬಹುದು. 
ಮುಮ್ಮಡಿ ಕೃಷ್ಣರಾಜರ ಕಾಲದಲ್ಲಿ ಚಾರ್ಜೊನಾ ಎಂಬ ಜೆಸೂಯಿಟ್‌ ಪಾದ್ರಿ 
ಗಳು ಮೈಸೂರು ಸಂಸ್ಥಾನದ ಪ್ರಥಮ ಕೆಥೋಲಿಕ್‌ “ವಿಕಾರ್‌ ಎಫಾಸ್ಟಲಿಕ್‌' ಎಂದು ' 
ನೇಮಕಗೊಂಡರು (1850). ಅವರಿಗೆ ಕೃಷ್ಣ ರಾಜರು ನಿಶೇಷ ಮನ್ನಣೆ ನೀಡಿದರು” 
ಆ ಕಾಲದಲ್ಲಿ ಸ್ಥಾಪಿತವಾದ "ಕೆಥೊಲಿಕ್‌ ಪ್ರೆಸ್‌*ನಿಂದ ಮೂವತ್ತಕ್ಕೊ ಹೆಚ್ಚಿನ ಕನ್ನಡೆ ' 
ಗ್ರಂಥಗಳು ಮುದ್ರಿತವಾದುವು ; ಕೆಥೋಲಿಕರ ಗ್ರಂಥೋದ್ಯಮವು ಹೀಗೆ ಚೆನ್ನಾಗಿ 
ನಡೆಯಿತು. ನಮಗೆ ಅವುಗಳಲ್ಲಿ ದೊರೆತ ಮೊದಲ ಕನ್ನಡ ಪುಸ್ತಕನೇ * ದೈವಸರೀಕ್ಷೆ? ' 
(1862): ಇದು ಜೆಸ್ಟಿಯ ತಮಿಳು ಕೃತಿಯ ಕನ್ನಡಾನುವಾದ. ಚಾರ್ಬೋನಾ 
ಇದನ್ನು ಅನುವಾದಿಸಿದ್ದಾರೆ. ಜೊತೆಗೆ ಚಾರ್ಬೊೋನಾ ಅವರು, "ಸತ್ಯ ವೇದ ಪರೀಕ್ಷೆ' ' 
(1852) "ದಿವ್ಯಮಾತೃಕೆ' (1862) “ಸುಕೃತ ಮಂತ್ರಗಳು? (1866) ಮುಂತಾದ 
ಕನ್ನಡಾನುವಾದಗಳನ್ನು ಹೊರತಂದರು, ಅಲ್ಲದೆ ಅವರು "ಕೆನರಾ ಲ್ಯಾಟನಂ' (1853) 
ಮತ್ತು "ಲ್ಯಾಟನೊ ಕೆನಾರಿಸ್‌? (1861) ಎಂಬ ಎರಡು ಅಮೂಲ್ಯ ಕೋಶಗಳನ್ನೂ 
ರಚಿಸಿದರು. | 
ಇದೇ ಜೆಸೂಯಿಟ್‌ ಸಂಸ್ಥೆಯೆ ಜೆ. ಬ್ಯಾರಿಲ್‌, ಎ. ಬೌತೆಲೋನ ಅನರು | 
“ಸತ್ಕೋಸದೇಶ' ಎಂಬ ಮಾಲಿಕೆಯಲ್ಲಿ ಕೆಲವು ಪುಸ್ತಿಕೆಗಳನ್ನು ಅನುವಾದಿಸಿದರು. ' 
ಬೌತೆರೋ ಸಂಕ್ಷಿಪ್ತ ಬೈಬಲನ್ನು ರಚಿಸಿದರು.4' ಜೊತೆಗೆ ರೋಮನ್‌ ಕೆಥೋಲಿಕ್‌ 
ಚರ್ಚ್‌ನ ಇತಿಹಾಸವನ್ನು ಅನುವಾದಿಸಿದರು. ಚಾರ್ಬೊೋನಾ ಕೈಗೊಂಡಿದ್ದ ಕನ್ನಡ_ [ 
ಲ್ಯಾಟಿನ್‌ ವ್ಯಾಕರಣ ಗ್ರಂಥರಚನೆಯನ್ನು ಮುಂದುವರಿಸಿ “ಲತೀನು ವ್ಯಾಕರಣ 'ವನ್ನು | 
ಬರೆದನು.5 ಅದೇ ವರ್ಷ ಲ್ಯಾಟಿನ್‌ ಭಾಷೆಯಲ್ಲಿ ಕನ್ನಡ ಛಂದಸ್ಸನ್ನು ಕುರಿತ ಸಣ್ಣ 1 
ಪುಸ್ತಿಕೆಯನ್ನು ಪ್ರಕಟಿಸಿದನು. 


2. ಲಂಡನ್‌ ಮಿಶಿನ್‌ ಸಂಸ್ಥೆಯ ಮಿಶನರಿಗಳು: ಈ ಸಂಥಕ್ಕೆ ಸೇರಿದ | 
ಜಾನ್‌ ಹ್ಯಾಂಡ್ಸ್‌ ಕರ್ನಾಟಕಕ್ಕೆ ಆಗಮಿಸಿದ್ದ ಆದ್ಯ ಮಿಶನರಿ. ಆದ್ದರಿಂದ ಮುಂಡೆ. 
ಬರುವ ಮಿಶನರಿಗಳಿಗಾಗಿ ಕನ್ನಡದ ಪಾಠಕಲಿಕೆಗೆ ಇವರು ಸಿದ್ಧತೆಗಳನ್ನು ನಡೆಸಬೇಕಾ 
ಯಿತು. ತಾವು ಸ್ವತಃ ಕನ್ನಡ ಕಲಿತುಕೊಂಡು ಇವರು ತನ್ನ ಸಹೋದ್ಯೋಗಿಗಳಿಗಾಗಿ 
ಕನ್ನಡ ವ್ಯಾಕರಣ ಮತ್ತು ಶಬ್ದಕೋಶ ರಚನೆಯ ತಯಾರಿ ನಡೆಸಿದರು (1812-13) 


ಬಕ 


ಕನ್ನಡಕ್ಕೆ ಕಿಟಿಲ್‌ ಮತ್ತಿತರ ಮಿಶನರಿಗಳ ಕೊಡುಗೆ ೩ಿ೫ಿ 


ಅದರೂ ಅದು ಪ್ರಕಟವಾಗಲಿಲ್ಲ. ಮುಂಜಿ ರೀವ್‌ ಮತ್ತಿತರರು ಕೋಶ, ವ್ಯಾಕರಣ 
ಭಾಷಂ ೈಸಿಡಿಗೆ ಹ್ಯಾಂಡ್ಸನ ಈ ಸಂಗ್ರಹನನ್ನು ಬಳಸಿಕೊಂಡಿರಬೇಕೆಂದು ಕಾಣುತ್ತದೆ. 
ಹ್ಯಾಂಡ್ಸ್‌ ಬೈಬಲನ್ನು ಕನ್ನಡಕ್ಕೆ ಅನುವಾದಿಸಿದ್ದರು. 181704 ಹ್ಯಾಂಡ್ಸ್‌ ತಮ್ಮ 
ಸಹೋದ್ಯೋಗಿಗಳೊಡನೆ ಶ್ರೀರಾಮಪುರದ ಜೀಶೀ ಕ್ರಿಸ್ಲೀಯರಾಗಿದ್ದ ಪೀತಾಂಬರೆ 
ಸಿಂಹನ ನೆನಹುಗಳು', ಯೇಸುಕ್ರಿಸ್ತನ ಅವತಾರ”, "ಪರಿಶುದ್ಧಿಯ ಮಾರ್ಗ ವಿವರಣೆ? 
ಇವುಗಳನ್ನ ಅನುವಾದಿಸಿ ಬೈಬಲ್‌ ಸಂಘದ ಮೂಲಕ ಪ್ರಕಟಸಿದರು. ಬೈಬಲ್ಲಿನ ಹೊಸ 
ಒಡಂಬಡಿಕೆಯ ನಾಲ್ಕು ಸುವಾರ್ತೆಗಳನ್ನು ಪ್ರಕಟಸಿದನುು ಹೀಗೆ ಕನ್ನ; ಡದಲ್ಲಿ ಸಮಗ್ರ 
ಬೈಬಲ್‌ ಅನ್ನು ಮೊದಲ ಬಾರಿಗೆ ಡಿ ಶ್ರೇಯಸ್ಸು ಹ್ಯಾಂಡ್ಸ್‌ ಅವರಿಗೆ ಸಲ್ಲುತ್ತ ದ 
ಕರ್ನಾಟಕದ ಮೇಕೆ ಅಪಾರ ಅಭಿಮಾನ ತ್‌ ಇವರು ಕರ್ನಾಟಕದಲ್ಲಿ ಪ್ರೊಟಿಸ್ಟಂಟ್‌ 
ಮತನ ಪ್ರಸಾರಕ್ಕೆ ಭದ್ರ ಬುನಾದಿ ಹಾಕಿ ಕನ್ನ ಡದಲ್ಲಿ ಮುದ್ರಣ ಕಾರ್ಯವನ ನ್ಟ i 
ಸಿದ್ದರಿಂದ ಕನ್ನಡಿಗರು ಹ್ಯಾಂಡ್ಸ್‌ ಅವರ ಹೆಸರನ್ನು 'ಮಕಿಯುನಂತಿಲ್ಲ. pi ಸಂಥದ 
ಜಾನ್‌ ರೀಡ್‌, ಬೆಯ್ದೆನ್‌, ಕ್ಯಾಂಬೆಲ್‌ ಮುಂತಾದ ಮಿಶನರಿಗಳು ಮತಪ್ರಸಾರದ 
' ಜೊತೆಗೆ ಕನ್ನಡ ಭಾಷಾ ಸಾಹಿತ್ಯಗಳ ಬೆಳವಣಿಗೆಗೂ ದುಡಿದರು. ಹಾಂಡ್ಸನಿಗೆ 
ಜ್ಜಿಬಲಾನುವಾದಕ್ಕೆ ನೆರವು ಕ ಮಿಶನರಿ ರೀಡ್‌ ಕನ್ನಡ ಮತ್ತು ಇಂಗ್ಲಿಷ್‌ನ 
ಕೆಲವಾರು ಮತ ಪುಸ್ತಕಗಳನ್ನು ತೆಲುಗಿಗೆ ಅನುವಾದಿಸಿದರು. "ಇಂಗ್ಲಿಷ್‌ ಭಾಷೆಯನ್ನು 
ಕಲಿಯುವುದಕ್ಕೆ ಸಹಾಯವು? ಎನ್ನುವುದು ರೀಡ”ನ ವಿಶಿಷ್ಟ ಕೃತಿ (1835). ರೀಡ್‌ನೆ' 
ಭಾಷಾ ಸಾಹಿತ್ಯ ಸೇವೆಯ ಬಗೆಗೆ ಕಲ್ಕತ್ತೆಯ ಮುಂಡಿ ಎಂಬ "ಕರಯ «ಈ ಅವಧಿ 
ಯಲ್ಲಿ ಅವನು ಪಟ್ಟಶ್ರಮ, ತೋರಿದ ಪ್ರಗತಿ ನನ್ನನ್ನು ಬೆರಗುಗೊಳಿಸಿದುವು. ಅಷ್ಟ 
ಕೊಳಗೆ ಅನನು ಹೊಸ ಒಡಂಬಡಿಕೆಯೆ ಕನ್ನಡ ರೂಪವನ್ನು ಸುಲಭವಾಗಿ Las 
ನಾಗಿದ್ದ ನು. ವ್ಯಾ ಕರಣದ ತೊಡಕಿನ ಆಗಿನ್ನು ಅರಿತುಕೊಂಡಿದ್ದು ಇಂಗ್ಲೀಷ್‌... 
ಕನ್ನಡ ಸ್ಥೋರದಿಂದ (ರೀವ್‌ನದು) ಜನಬಳಕೆಯ ಐದಾರು ಸಾವಿರ ಕನ್ನ ಡೆ ಶಬ ಗಳನ್ನು 
ಆಯ್ದು ಕನ್ನ ಡದಲ್ಲಿ ಬರೆದಿಟ್ಟು ಕೊಂಡಿದ್ದ ನು” ಎಂದು ಬರೆದಿದ್ದಾನೆ.6 
"ಡಬೂ ಕ್ರ ಜೆಯ್ಯ ಚಾ ಬಿ. ಎಚ್‌. ರೈಸ್‌ ಎಂಟ ಈ ಪಂಥಕ್ಕೆ ಸೇರಿದ ಮಿಶನರಿ 
ಗಳು ಕರ್ನಾಟಕಕ್ಕೆ ಆಗಮಿಸಿದರು. ಬೆಯ್ದೆನ್‌ ಅವರು ಜಾನ್‌ ಬನ್ಯನ್‌ರ 
ಹಿಲ್‌ಗ್ರಿವತ್ಸ್‌ ಪ್ರೋಗ್ರೆಸ ಸ್‌' ಎಂಬ ಕೃತಿಯನ್ನು "ದೇಶಾಂತ್ರಿಯ ಪ್ರಯಾಣ' ಎಂಬ 
ಹೆಸರಿನಲ್ಲಿ ಪ್ರಕಟಿಸಿದರು. ಇನ್ನೂ ಅನೇಕ ಕೃತಿಗಳನ್ನು ಕನ್ನಡಕ ಅನುವಾದಿಸಿದರು. 7 
ಕ್ಲಾಂಬೆಲ್‌ ಮೈಸೂರಿನಲ್ಲಿ ತನ್ನು ಮಿಶನ್ಸಿನ ಪತಿಯಿಂದ 1835ರಲ್ಲಿ ಒಂದು ಕೇಂದ್ರ 
ವನ್ನು ಸ್ಥಾಪಿಸಿದರು, ಪ್ರಾ ಪ್ರಾಥಮಿಕ ಶಾಲೆಯನ್ನೂ ಆರಂಭಿಸಿದರು. ಮಕ್ಕಳಿಗಾಗಿ 
"ಕನ್ನಡ ವ್ಯಾಕರಣಸಾರ' ಎಂಬ ಪುಸ ಸಕ ಬರೆದರು. ಈ ವಿಷಯದಲ್ಲಿ ಇದೇ ಕನ್ನಡದ 
ಮೊತ ಮೊದಲ ಪಠ್ಯಪುಸ್ತ ಹ br ಮುಂಬೈ ನ ಶಿಕ್ಷಣಾಧಿಕಾರಿಯಾಗಿದ್ದೆ ಬಾಂನೇಕರ' 
3 ಒಡನ ಸನ್ನು ” ತರಿಸಿಕೊಂಡಿದ್ದ ರಂತೆ. 1894ರಲ್ಲಿ ಈ ಪುಸ್ತ ಕದ 12ನೆಯ ಅವ್ನ 
4 ಪ್ರಕಟವಾಗಿದ್ದು, ಇದು ಪ್ರಾ ಥಮಿಕ ಶಿಕ್ಷಣ ಮಟ್ಟಿ ದಲ್ಲಿ ಆವಶ್ಯಕ ಕ್ರ ಮಿಕ ಪುಸ್ತ ಸರ 


೩೬ ಮಾನನಿಕ ಕರ್ಣಾಟಕ 


ಮುಂದುವರಿದಿರಬೇಕೆಂದು ತೋರುತ್ತದೆ. 1850ರ ನಂತರ ಬೆಂಗಳೂರಿನ ಸೆಮಿನರಿಯಲ್ಲಿ 


ಇವರು ಕನ್ನಡ ಬೋಧನೆ ಮಾಡಿದರು. ಜೊತೆಗೆ ಅನೇಕ ಕನ್ನಡ ಪಠ್ಯಪುಸ್ತಕಗಳನ್ನು 


ರಚಿಸಿದರು. ಮುಂದೆ ಮಿಶನರಿಯಾಗಿ ಆಗಮಿಸಿದ ಈ ಪಂಥದ ಬಿ. ಎಚ್‌. ರೈಸ್‌ ಮತ ' 


ಪ್ರಸಾರದ ಜೊತೆಗೆ ಶಿಕ್ಷಣ. ಪಠ್ಯೆ ಮತ್ತಿತರೆ ಗ್ರಂಥಗಳನ್ನು ರಚಿಸಿದರು. ಅವರು ಪ್ರತಿ 
ಕೋದ್ಯಮದಲ್ಲಿಯೂ ಕ್ಸೈಯಾಡಿಸಿದರು. “ಕನ್ನಡ ಸಂಗೀತಗಳು, ಗಣಿತ ಭೂಗೋಲಗಳ 


ಪ್ರಾರಂಭಿಕ ಪುಸ್ತಕಗಳು “ಚಿಕ್ಕವರಿಗೆ ತಕ್ಕೃಪಾಠಗಳು' ಎಂಬ ವಾಚನ ಮಾಲೆಯನ್ನು | 


Mer AE 


ಸಂಪಾದಿಸಿದರು. ತನ್ನ ಸಹೋದ್ಯೋಗಿಯಾಗಿದ್ದ ಸಿವೆಲ್‌ನ ಜೊತೆಯಲ್ಲಿ ಬೈಬಲ್ಲಿನ ¥ 


ಒಂದು. ನೂರು ಪ್ರಮುಖ ಅಂಶಗಳನ್ನಾಯ್ತು ಓಸ್ಸಣಿಸಹಿತ "ವೇದಸಂಗ್ರಹ' ಎಂದು 
ಗ್ರಂಥರೂಪದಲ್ಲಿ ಪ್ರಕಟಿಸಿದರು (1844). ಮೂಲ ಕನ್ನಡ ಬ್ಸೆ ಬಲ್‌ಗಿಂತಲೂ ಹೆಚ್ಚಾಗಿ 
ಇದು ಪ್ರಸಾರಹೊಂದಿ ಅನೇಕ ಮರು ಮುದ್ರಣಗಳನ್ನು ಕಡಿತು. ಕ್ರೈಸ್ತ ಮತ 
ಪ್ರಸಾರಕ್ಕಾಗಿ "ಅರುಣೋದಯ?ವೆಂಬ ಆಂಗ್ಲ-ಕನ್ನಡ ಮಾಸಸತ್ರಿಕೆಯನ್ನು ಆರು ವರ್ಷ 
ಗಳವರೆಗೆ ನಡೆಸಿದರು (1861 ರಿಂದ). ಮಿಶನರಿಯಾಗಿ ದೀರ್ಫಕಾಲ ಸೇವೆ ಸಲ್ಲಿಸಿದ್ದ 


ಇವರನ್ನು ಸಾರ್ವಜನಿಕರು ಎರಡೆರಡು ಬಾರಿ ಸತ್ಕರಿಸಿದರು. ಅವರ ಅನಂತರ ಲೂಯಿ ' 


ಮತ್ತು ಎಡ್ವರ್ಡ್‌ ರೈಸ್‌ ಕನ್ನಡದ ಕಾರ್ಯವನ್ನು ಮುಂದುವರಿಸಿದರು ಹೀಗೆ ಹೊಸ 
ಗನ್ನಡದ ಇತಿಹಾಸದಲ್ಲಿ ರ್ಚೆ ಸ್‌ ಮನೆತನದ ಸೇವೆ ಚಿರಸ್ಮರಣೀಯ. 


3. ವೆಸ್ಲಿಯನ್‌ ಮೆಥಾಡಿಸ್ಟರು ; ಕರ್ನಾಟಕಕ್ಕೆ ಕ್ರೈಸ್ತ ಮತ 
ಪ್ರಚಾರಕ್ಕೆ ಆಗಮಿಸಿದ ಮಿಶನರಿಗಳಲ್ಲಿ ಹೆಚ್ಚಿನವರು ಈ ಪಂಥಕ್ಕೆ ಸೇರಿದವರು, ಇವರು 
ಸ್ವಯಂ ಗ)ಂಥರಚನೆಗೆ ವಿಶೇಷ ಗಮನ ನೀಡಲಿಲ್ಲ. ಆದರೆ ಶಿಕ್ಷಣ ಮತ್ತು ಮುದ್ರಣ 
ರಂಗಗಳಲ್ಲಿ ವಿಶೇಷವಾಗಿ ದುಡಿದರು. ಜಾನ್‌ ಗ್ಯಾರೆಟ್‌, ಡ್ಯಾನಿಯಲ್‌ ಸ್ಯಾಂಡರ್ಸನ್‌, 
ಜಾನ್‌ ಸ್ಟೀವೆನ್ಸನ್‌ ಮತ್ತು ಹೆಸ್ರಿಹೇಗ್‌ ಕರ್ನಾಟಕಕ್ಕೆ ಆಗಮಿಸಿದ್ದ ಈ ಸಂಥದ 
ಮುಖ್ಯ ಮಿಶನರಿಗಳು. ಬೆಂಗಳೂರಿನಲ್ಲಿ ಸ್ಥಾನಿತವಾಗಿದ್ದ ಮಿಶನ್ಲಿನ - ಇಂಗ್ಲಿಷ್‌ 
ಶಾಲೆಯ ಉತ್ಕರ್ಷಕ್ಕಾಗಿ ಜಾನ್‌ ಗ್ಯಾರೆಟ್‌ ಸಲ್ಲಿಸಿದ್ದ ಸೇವೆಯನ್ನು ಮನಗಂಡು ಆಗಿನ 
ಮೈ ಸೂರು ಸರ್ಕಾರದ ಕಮಾಷನರು ಅವರನ್ನು ಇಡೀ ಮೈ ಸೂರು ಸಂಸ್ಥಾನದ ಶೈಕ್ಷಣಿಕ 
ಯೋಜನೆಗೆ ಸಂಬಂಧಿಸಿದಂತೆ ತಿಕ್ಷಣಾಧಿಕಾರಿಯನ್ನಾಗಿ ಆಮಂತ್ರಿಸಿದರು. ಚಿಕ್ಕವರಿಗೆ 
ತಕ್ಕಂಥ ಪಾಠೆಗಳು' ಎಂಬುದು ಕ್ರಮಿಕ ಪುಸ್ತಕಮಾಲಿಕೆಯಲ್ಲಿ ಪ್ರಕಟವಾದ 
ಇನರ ಮೊದಲ ಪುಸ್ತಕ. ಸುಮಾರು ಹನ್ನೊಂದು ಸಾವಿರ ಬಳಕೆಯ ಇಂಗ್ಲಿಷ್‌ ಪದಗಳ 
ಅರ್ಥನನ್ನೊಳಗೊಂಡ ಇಂಗ್ಲಿಷ್‌-ಕನ್ನಡ ಫಿಘೆಂಟು ಎಂಬ ಸುಧಾರಿತ ಕೋಶವನ್ನು 
ಅನರು ಪ್ರಕಟಿಸಿದರು (200 ಪ್ರತಿಗಳು). ಮೂರು ತಿಂಗಳಲ್ಲಿಯೇ ಈ ಪ್ರತಿಗಳು 
ಮುಗಿದುಹೋದುವು. ಹೀಗಾಗಿ ಇದರ ತಿದ್ದಿದ ಆವೃತಿಯನ್ನು ಹೊರತರಲಾಯಿತು. 
ಮರುನರ್ಷ ರೀವ್‌ನ ನಿಘಂಟನ್ನಾಧರಿಸಿ ಹದಿನಾರು ಸಾವಿರಕ್ಕೂ ಮೇಲ್ಪಟ್ಟ ಶಬ್ದಗಳ 
ನ್ನೊಳಗೊಂಡ ಕನ್ನಡ-ಇಂಗ್ಲಿಷ್‌ ಕೋಶವನ್ನು ಹೊರತಂದರು. ಇದು ಹೊಸಗನ್ನಡದ 


1 


ಕಸ್ನಡಕ್ಕೆ ಕಿಟಿಲ್‌ ಮತ್ತಿತರೆ ಮಿಶನರಿಗಳ ಕೊಡುಗೆ ತ 


ಜನಪ್ರಿಯ ಕನ್ನಡ-ಇಂಗ್ಲಿಷ್‌ ಕೋಶವಾಗಿ ಪರಿಣಮಿಸಿತು. ಗ್ಯಾರೆಟ್‌, ಭಗವದ್ಗೀತೆಯ 
ಬಹು ಭಾಷಾ ಆವೃತ್ತಿಯನ್ನು ಹೊರತಂದರು. ಇದು ಅವರಿಗೆ ಅಖಿಲ ಭಾರತ ಮಟ್ಟ 
ದಲ್ಲಿ ಕೀರ್ತಿಯನ್ನು ತಂದುಕೊಟ್ಟಿತು. 1865ರಲ್ಲಿ ಗ್ಯಾರೆಟ್‌ "ಪಂಚತಂತ್ರ'ವನ್ನು ಕನ್ನಡಿ 
ಸಿದರು. ಬಿ. ರಾಮರಾವ್‌ ಅವರ "ರೇಖಾಗಣಿತ'ನನ್ನು ಸಂಪಾದಿಸಿ ವಿದ್ಯಾ ಇಲಾಖೆ 
ಯಿಂದ ಅದನ್ನು ಸ್ರಕಟಸಿದರು (1866). “ಪ್ರಾಕ್ಸಾನ್ಯ ಮಾಲಿಕೆ' "ಶಬ್ದಮಣಿ 
ದರ್ಪಣ-_ ಇವೆ ಗ್ಯಾರೆಟ್‌ ಪ್ರಕಟಿಸಿದ ಇತರ ಪುಸ್ತಕಗಳು. ಗ್ಯಾರೆಟ್‌ ಅಂತಿಮವಾಗಿ 
ಪ್ರಕಟಿಸಿದ ಮಹತ್ವದ ಕೃತಿಯೆಂದರೆ ಹಿಂದೂ ನಾಮಕೋಶ.8 

ಕರ್ನಾಟಕಕ್ಕೆ ಈ ಪಂಥದ ಮಿಶನರಿಯಾಗಿ ಆಗಮಿಸಿದ್ದೆ ಸ್ಯಾಂಡರ್ಸನ್‌, 
ಬೈಬಲ್‌ನ ಅಧಿಕೃತ ಪರಿಷ್ಕರಣ ಸಮಿತಿಯಲ್ಲಿದ್ದು ಬೈಬಲ್‌ ಸಾಹಿತ್ಯಕ್ಕೆ ಅಮೋಘ 
ಸೇವೆಸಲ್ಲಿಸಿದರು. ಸಿ. ಎನ್‌. ಹಾಲ್‌ ಅವರ Come to Jesus ಎಂಬ ಕೃತಿಯನ್ನು 
ಇವರು ಕನ್ನಡಕ್ಕೆ ಅನುವಾದಿಸಿದರು. "ಕನ್ನಡ ಕಥಾಸಂಗ್ರಹ” (1 863)ವನ್ನು ಪ್ರಕಟ 
ಸಿದರು. ಇದು ಅವರ ಜನಪ್ರಿಯ ಕೃತಿ. "ಕನ್ನಡ. ಇಂಗ್ಲೀಷ್‌ ಕೋಶ? ಎಂಬುವುದು 
ಇದರಿಂದ ಸೆರಿಷ್ನ ತವಾದ ಮಹತ್ವದ ಕೃತಿ. ಇವರು ಕನ್ನಡದಲ್ಲಿ ಜೈಮಿನಿ ಭಾರತವನ್ನೂ 
ಸಿದ್ಧ ಪಡಿಸಿದರು. ಅದರ ಮೊದಲನೆಯ ಆರು ಸಂಧಿಗಳನ್ನು ಓಿಪ್ಪಣಿ ಹಾಗೂ ಇಂಗ್ಲಿಷ್‌ 
' ಅನುವಾದಗಳೊಂದಿಗೆ ಪ್ರಕಟಿಸಿದರು ಜೆ. ಹೆಡ್ಸನ್ನನ «ಕನ್ನಡ ಸಂಭಾಷಣೆಯ ಸರಣಿಯ 
ಪುಸ್ತಕ'ವನ್ನು ಪರಿಷ್ಕರಿಸಿ ಪ್ರಕಟಿಸಿದರು. ಇದೇ ಪಂಥದ ಜೆ. ಸ್ಟೀನೆನ್ಸನ್‌ "ಸತ್ಯವೇದ 
ಚರಿತ್ರೆ, "ಭೂಗೋಳದ ಕ್ರಮಿಕ ಪುಸ್ತಕ”, ಸೋಮೇಶ್ವರ ಶತಕ'ದ ಸಂಪಾದನಾ 
ಕಾರ್ಯ ನಡೆಸಿದರು. 1873ರಲ್ಲಿ ಕೆಂಪು ನಾರಾಯಣನ "ಮುದ್ರಾಮಂಜೂಸಷ'ವನ್ನು 
ಸರಿಷ್ತರಿಸಿ ಪ್ರಕಟಿಸಿದರು. ಇದು ಜನಪ್ರಿಯ ಕೃತಿಯಾಗಿ ಪರಿಣಮಿಸಿತು. 

ಹೆನ್ರಿ ಹೇಗ್‌ ಕರ್ನಾಟಕಕ್ಕೆ ಆಗಮಿಸಿದ್ದ ಈ ಪಂಥದ ಕೂನೆಯ ಮಹತ್ವದ 
ಮಿಶನರಿ. ಈತನು "ವೃತ್ತಾಂತ ಸತ್ರಿಕೆ'ಯನ್ನು ಆರಂಭಿಸಿದನು. ಅದು ಭಾರೀ ಜನ 
ಮನ್ನಣೆಗಳಿಸಿ ದ್ವಿತೀಯ ಮಹಾ ಯುದ್ಧದನರೆಗೂ ಮುಂದುವರಿಯಿತು. ಅವರು 
ವೆಸ್ಸಿಯನ್‌ ಮಠಕ್ಕೆ ಸಂಬಂಧಿಸಿದಂತೆ “ವೆಸ್ಲಿ ಸಭೆಯ ಸಂಸ್ಕಾರಗಳು”, “ವೆಸ್ಲಿ ಅಯ್ಯ 
ನವರ ಚರಿತ್ರೆ” ಎಂಬ ಪುಸ್ತಕಗಳನ್ನು ಪ್ರಕಟಿಸಿದರು. ಅಲ್ಲದೆ “ಕ್ರೈಸ್ತ ಜೀವನ್ಮುಕ್ತಿ, 
ವಿವೇಕ ಮತ್ತು ಯಾಕೋಬನ ಪತ್ರಿಕೆ'' ಎಂಬ ವ್ಯಾಖ್ಯಾನಕೃತಿಗಳನ್ನು ರಚಿಸಿದರು. 
ಬೈಬಲ್‌ನ ದ್ವಿತೀಯ ಪರಿಷ್ಕರಣ ಸಮಿತಿಯಲ್ಲಿ ನೆಸ್ಲಿಯನ್‌ ಪ್ರತಿನಿಧಿಯಾಗಿ ಜೆ. ಎ. 
ವೇನ್ಸ್‌ ರೊಂದಿಗೆ ಕೆಲಸ ಮಾಡಿದರು. ಆಗ ಮಿಶನರಿಯಾಗಿದ್ದ ಶ್ಸಿಗ್ಗೆರ್‌ ಜೊತೆಯಲ್ಲಿ 


ಹೊಸ ಒಡಂಬಡಿಕೆಯ ಲ್ಯೂಕ್‌ ಮತ್ತು ಮಾರ್ಕ್‌ ಅವರ ಸುವಾರ್ತೆಗಳನ್ನು ಅನುವಾದಿ 
ಓದರು ; ಮುಂದೆ ಬೈಬಲ್‌ ಪರಿಷ್ಕರಣ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರು. 
ಒಂದೆರಡಾಣಿ ಬೆಲೆಯ ಸುಮಾರು ಐನತ್ತಕ್ಕಿಂತ ಹೆಚ್ಚು ಪುಸ್ತಿಕೆಗಳನ್ನು ಅನರು ಪ್ರಕಟ 
ದಾರೆ. ಮತೀಯ ವಿಷಯ, ನಿತ್ಯಜೀವನ ಮತ್ತು ಪ್ರಪಂಚ ಸರಿಚಯಕ್ಕೆ 
ಸಂಬಂಧಿಸಿದಂತೆ ಈ ಪುಸ್ತಿಕೆಗಳನ್ನು ಸರಳವಾಗಿ ಕನ್ನಡದಲ್ಲಿ ಬರೆಯಲಾಗಿದೆ. 


ತಿಲ ಮಾನವಿಕ ಕರ್ಣಾಟಕ 


4. ಜಾಸೆಲ್‌ ಮಿಶನ್ನಿನ ಮಿಶನರಿಗಳು: ಹೊಸಗನ್ನಡ ಸಾಹಿತ್ಯರಂಗ 
ದಲ್ಲಿ ಬಾಸೆಲ್‌ ಮಿಶನರಿಗಳು ವಿಶೇಷ ಸೇವೆ ಸಲ್ಲಿಸಿರುವುದು ತಿಳಿದು ಬ ಗೆ ಅವರ 3 
ee ಬಗೆಗೆ ಡಾ. ಹಾವನೂರ್‌ ಅವರು “ಬಾಸೆಲ್‌ ಮಿಶನರಿಯನರು ತಮ್ಮ 60 : 
ವರ್ಷಗಳ ಕಾಲಾವಧಿಯಲ್ಲಿ ಅನೇಕ ಹೊಸ ವಿಚಾರಗಳನ್ನು, ನವೀನ ರೂಸಗಳನ್ನು, ಕ 
ಸಾಹಿತ್ಯ ರಂಗದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ; ಹೊಸಗನ್ನಡ ಚರಿತ್ರೆಯಲ್ಲಿ ಶಾಶ್ವತ ಸ್ಥಾನ ತ್ವ 
ವನ್ನು ಪಡೆದಿದ್ದಾರೆ” ಎಂದು ಹೇಳಿದ್ದಾರೆ. ಜರ್ಮನಿಯಿಂದ ಈ ಪಂಥಕ್ಕೆ ಸೇರಿದ ಮಿಶನರಿ ' 
ಗಳು 1834 ರಿಂದ ಈ ಶತಮಾಷದ ಆರಂಭದವರೆಗೆ ಸುಮಾರು ನೂರಕ್ಕೂ [i 
ಮೇಲ್ಪಟ್ಟು ಆಗಮಿಸಿದ್ದಾರೆ. ಅವರಲ್ಲಿ ಹರ್ಮನ್‌ ಮೊಗ್ಗಿಂಗ್‌್‌, ಎಜೆ. ಜೆ. ವೈಗಲ್‌, ಸ 
ಫರ್ಡಿನಾಂಡ್‌ ಕಿಬೆಲ್‌, ಜಿ. ವರ್ತ್‌ ಮತ್ತು ಎಫ್‌. ತ್ರಿಗ್ಗರ್‌ ಮುಂತಾದ ಬಾಸೆಲ್‌ ' 
ಮಿಶನರಿಗಳು ಕನ್ನಡಕ್ಕೆ ವಿಶೇಷ ಕಾಣಿಕೆ ನೀಡಿದ್ದಾರೆ. ಗ್ರಂಥ ರಚನೆಯಲ್ಲಾಗಲೀ, ' 
ಅವುಗಳ ಗುಣ ಗಾತ್ರಗಳಲ್ಲಾಗಲೀ ಈ ಸಂಸ್ಥೆಯನ್ನು ವಿನಾರಿಸಿದವರಿಲ್ಲ. | 

ತನ್ನ ಇಬ್ಬರು ಜೊತೆಗಾರರೊಡಗೂಡಿ 1836ರಲ್ಲಿ ಮೊಗ್ಲಿಂಗ್‌ ಮಂಗಳೂರಿಗೆ | 
ಆಗಮಿಸಿದರು. ಧಾರವಾಡ, ಹುಬ್ಬಳಿಗಳಲ್ಲಿ ಸುವಾರ್ತಾ ಪ್ರಸಾರ ಕಾರ್ಯ ಕ್ಸ 
ಗೊಂಡರು. ಹೆಬಿಕ್‌ ಜೊತೆಯಲ್ಲಿ "ಹೃದಯದರ್ಸಣ' ಎಂಬ ಚಿಕ್ಕ ಕೃತಿಯನ್ನು 
ರಚಿಸಿದರು. ಶಿಕ್ಷಣ, ಸಾಹಿತ್ಯ, ಧರ್ಮಪ್ರಸಾರ-ಹೀಗೆ ಮೂರು ರಂಗಗಳಲ್ಲಿ ಸೇವೆ ' 
ಸಲ್ಲಿಸುತ್ತ ಕರ್ನಾಟಕದಲ್ಲಿ ಸತತವಾಗಿ 24 ವರ್ಷ ಕಾಲ ನೆರೆನಿಂತರು. ಇನಕೊಬ್ಬ 
ಕರ್ತೃತ್ವಶಾಲಿ, ಸಾಹಸ್ಮಿ ಮತ್ತು ಭಾವ್ರಕ ಮನೋಭಾವದ ಅಸರೂಸದ ಜತ 
ಯಾಗಿದ್ದರು. ಅನಂತರ 1852ರಲ್ಲಿ ಕೊಡಗನ್ನು ತನ್ಮು  ಕಾರ್ಯಕ್ಷೇತ ತ್ರವನ್ನಾಗಿ ಮಾಡಿ 
ಕೊಂಡು, "ಮಂಗಳೂರು ಸಮಾಚಾರ? (1843-44), "ಕನ್ನಡ ಸಮಾಚಾರ? ಮತ್ತು 
"ಕನ್ನಡ ಸುವಾರ್ತಿಕ” (1857) ಗಳನ್ನು ಸಂಪಾದಿಸಿ ಆದ್ಯ ಪತ್ರಿಕಾಕಾರರಾದರು. ಅಲ್ಲದೆ ತ್ಯೆ 
ಕೊಡಗಿನ ಜನಜೀವನ, ಪುರಾಣೇತಿಹಾಸ ಹಬ್ಬ.-ಉತ್ಸವಾದಿಗಳು ಹುತ್ತರಿ ಹಾಡು ' 
ಗಳನ್ನು ಪರಿಚಯಿಸುವ ಲೇಖನಮಾಲೆಯನ್ನು ವುದ ಸಿನ ಇಂಗ್ಲಿಷ್‌ ಪತ್ರಿ ತ್ರಿ ಕೆಜೊಂದರಲ್ಲಿ | 
ಪ್ರಕಟಿಸಿದರು 10 ಸಾಮಾನ್ಯವಾಗಿ Rr ಮತವುಸ. ಕಗಳನ್ನು ಕನ್ನ ಡದಲ್ಲಿ 
ಅನುವಾದಿಸಿದ್ದರೆ, ಮೊಗ್ಗಿಂಗ್‌ರು *ಈರಾರು ಪತ್ರಿಕೆ, ಮತ್ತು (ದೈವ ವಿಚಾರಣೆ” | 
ಮುಂತಾದ ಸ್ನ 4 ತಂತ್ರ ಕನ್ನಡ ಕೃತಿಗಳನ್ನು ಚದರು. ಕನ್ನಡ ಲಿಪಿಯ ಸುಧಾರಣೆಗೆ ' 
ಗಮನ ಹಾ Mee ನಾಮೆ? ಯನ್ನು ಸ ಲಿಪಿಯಲ್ಲಿ ಮುದ್ರಿಸಿದರು; ಕ 
ನಾಡಿನ ಎಲ್ಲೆಡೆ ಸಂಚರಿಸಿ ಮೂರು ಸಾವಿರ ಇ ಸಂಗ್ರ ಹಸ್ಸಿ ಅವುಗಳ ಸ ಕಲ 
ನವನ್ನು ಹೊರತಂದರು, “ಬಿಬಿ ಸಿ ಯೊಧಿಕಾಕರ್ನಾಟಕಾ? ಮಾಲಿಕೆಯನ್ನು. ಆರಂಭಿಸಿದರು. . 
ಜೈಮಿನಿಭಾರತ, ಚೆನ್ನ ಬಸವಪುರಾಣ ಬಸವಪುರಾಣ, ತೊರನೆ ರಾಮಾಯಣ: ದಾ? a 
ಹಾಡುಗಳು ಕುಮಾರವ್ಯಾಸಭಾರತ ಇವುಗಳನ್ನು ಮುದ್ರಿಸಲು ಶ್ರಮ : 
ಇವೆಲ್ಲವುಗಳಿಗಿಂತ ಮಿಗಿಲಾಗಿ ಕನ್ನಡದ ಕ್ಸ ತಿಗಳನ್ನು, ಜರ್ಮನ್‌ 
ದರು. ವೈಗಲ್‌ನೊಡನೆ "ಯಾತ್ರಿಕನ ಸಂಚಾರ ಸ 


ಕನ್ನಡಕ್ಕೆ ಕಿಟೆಲ್‌ ಮತ್ತಿತರ ಮಿಶನರಿಗಳ ಕೊಡುಗೆ ಕ 


ಬೋಯಿಯೂ' *€ದೇವವಾ ಕೃ ವಾಖ್ಯಾನ' ಮುಂತಾದ ಕೃತಿಗಳನ್ನು ರಚಿಸಿದರು. 
ಕನ್ನಡದಲ್ಲಿ ದಾಸರ ಹಾಡುಗಳ ಸಂಕಲನವನ್ನು ಹೊರತಂದರು. 
ಬಾಸೆಲ್‌ ಮಿಶನರಿಯಾಗಿ ಕನಾ ೯ಟಿಕಕ್ಸೆ ಆಗಮಿಸಿದ ಜಿ. ಎಚ್‌. ವ್ಬೆಗಲ್‌ 
ಭಾರತೀಯ ತತ್ವ ಜ್ಞಾ ನವನು ನ್ನು ಆಳವಾಗಿ ವ್ಯಾಸಂಗ ಮಾಡಿದರು. ಭಗವದ್ದಿ (ಕ ಯೆ 
"ಸಂಪಾದನ ಕಾರ್ಯದಲ್ಲಿ ಗ್ಯಾರೆಟ್‌ನಿಗೆ ನೆರವ್ಪೆ ನೀಡಿದರು. ಗೀತಾಶ್ಲೊ (ಕೆಗಳ ಅನು 
ವಾದ ಕಾರ್ಯದಲ್ಲಿಯೂ ಸಷ ಕನ್ನಡ ಭಾಷೆ ಮತ್ತು ಸಾಹಿತ ವನ್ನು ಕುರಿತು 
ಸವಿವರವಾದ ಲೇಖನವನ್ನು ZDMG "ಪ್ರಿ ಕೆಯಲ್ಲಿ ಸ್ರ ಕಸಿದು ಹ ಒಂದು 
.- ಅಮೋಘಕಾರ್ಯ (1846). ಹೀಗೆ ಕಿಟಿಲ್ಲರು 18755 ಕನ್ನಡ 'ಸಾಹಿತ್ಯ ಚರಿತ್ರೆ 
ಯನ್ನು ಅಧಿಕ್ಫ ತವಾಗಿ ಬರೆಯವುದಕ್ಕಿಂತ ಮೊದಲು, ಅಂದರೆ ಮೂವತ್ತು, ಸ 
"ಹಿಂದೆಯೇ ವೈಗಲ್‌ ಈ ನಿಷಯದಲ್ಲಿ ಆಸಕ್ತಿ ವಹಿಸಿದ್ದಕೆಂಬುದನ್ನು ಮರೆಯುವಂತಿಲ್ಲ. 
'"ದೇವವಾಕ್ಯ ಬೋಧನೆ', (ದ್ಧ ಡೀಕರಣದ ಪ್ರಶ್ನೊ ತ್ತ ಕು ಜಿ ವೈಗೆಲ್‌ನ 
'ಮತೀಯಕ್ಕ ತಿಗಳು. ಬನ್ಯನ್‌ನ ಪಿಲ್‌ಗಿ ಮ್‌ ೧ ಪ್ರೋಗ್ಯಸ ಸ್‌'ನ ಮೊದಲ ಭಾಗವನ್ನು 
(ಯಾತ್ರಿ ಕನ ಸಂಚಾರ) ವೈಗಲ್‌ ಅನುವಾದಿಸಿದರು. 1854ರಲ್ಲಿ ಪ್ರಕಟವಾದ ಹೊಸ 
'ಒಡೆಂಬಡಿಕೆಯ ಬ್ಲೆಬಲ್‌ ಆವೃತ್ತಿಯ ಪರಿಷ್ಕರಣ ಸಮಿತಿಯ ಅಧ್ಯಕ್ಷರಾಗಿ ವೈಗಲ್‌ 
ಸೇವೆ ಸಲ್ಲಿಸಿದರು. 
ಡಬ್ಲೂ ವರ್ತ್‌ ಎಂಬ ಬಾಸೆಲ್‌ ಮಿಶನರಿ ಕರ್ನಾಟಕಕ್ಕೆ ಬಂದ ಮೇಲೆ ಕನ್ನಡ 
ವನ್ನು ನ ಅಭ್ಯಾಸ ಮಾಡಿದರು. ಸಂಸ್ಕ ತದಲ್ಲಿ ಪಾರಂಗತನಾಗಿದ್ದ ವ 
"ಪಾ ್ರಕ್ರಾವ್ಯಮಾಲಿಕೆ (1868) ಎಂಬ ಕೃತಿಯನ್ನು ರಚಿಸಿದರು. ಇದರಿಂದ ಅನರು 
ಉತ್ತರ ಕರ್ನಾಟಕದ ಶೈ ಕ್ಷಣಿಕ ವಲಯದಲ್ಲಿ ಹಚ್ಚು ಸಂಚಿತರಾದರು. "ಬಸವ ಪುರಾಣ? 
ಮತ್ತು “ಚೆನ್ನಬಸವ ಪುರಾಣ ಗಳ ಸುದೀರ್ಥ ಕೆಥಾಸಾರನನ್ನು ಇವರು ಇಂಗ್ಲಿಷ್‌ನಲ್ಲಿ 
ಬಕೆದು ರಾಯಲ್‌ ಏಶಿಯಾಟಿಕ್‌ ಸೊಸೈಹಓಯ ಮುಂಬೈ ಪತ್ರಿಕೆಯಲ್ಲಿ ಸ್ರ ಪ್ರಕಟಿಸಿದರು. 
"ಈಸೋಪನ ನೀತಿಕಥೆ? ಮತ್ತು ಲಿಂಗಾಯತ ಹಾಗೂ ಕ್ಸೈಸ ಸ ಮತಗಳನ್ನು ಹೋಲಿಸಿ 
' ಒಂದು ಪುಸ್ತಕ ಬರೆದರು. 
& ಇವರಲ್ಲದೆ. ಡೆಬ್ಲ್ಯ್ಯೂಹಾಕ", ಗಸ್ತಾವ್‌ಕೇಸ್‌, ಜೆ, ಹೊಬರ್‌ ಮುಂತಾದ 
ಸ್ಥ ಅನೇಕ ಮಂದಿ ಬಾಸೆಲ್‌ ಮಿಶನರಿಗಳು ಕರ್ನಾಟಕಕ್ಕೆ ಆಗಮಿಸಿ ಕನ್ನ ಡಕ್ಕೆ ಅಮೂಲ್ಯ 
ಸೇವೆ ಸಲ್ಲಿಸಿದರು. 


ಫರ್ಡಿನಾಂಡ್‌ ಕಿಟಔಿಲ್‌'ಅವರ ಕನ್ನಡ ಸೇವೆ 
ಡ್ನ ತೆ ಬಾಸೆಲ್‌ ಮಿಶನರಿಗಳಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸೇನೆ ಸಲ್ಲಿಸಿ 
ರಸ ರಾದ ಮತ್ತೊಬ್ಬ ನಿಶನರಿಯೆಂದರೆ ಫರ್ಡಿನಾಂಡ್‌ ಕಿಟೆಲ್‌ ಅವರು. 


(ಡಿದ “ಕಾಣಿಕೆ ಅಮೋಘವಾದುದು. ಗಾಟ್‌ಪ್ರಿಡ್‌ ಕಿಟಿಲ್‌ 
ಕ್ರೊಟಿಸ್ಟಂಟ್ಗ ದಂಪತಿಗಳ ಹಿರಿಯ ಮಗನಾಗಿ ಹುಟ್ಟಿದ 


೪೦ ಮಾನ ನಕ ಕರ್ಣಾಟಕ 3 


(ತಾ. 7-4-1832) ಫರ್ಡಿನಾಂಡ್‌ ಕಿಟಲ್‌ ಅವರು ರೆಸ್ಟರ್‌ಹಾಫ್‌ನಲ್ಲಿಯೇ!! 
ಪ್ರಾಥನಿಕ ಶಿಕ್ಷಣವನ್ನು ಮುಗಿಸಿದರು. ಈಸ್ಟ್‌ಪ್ರಿಜಿಯಾದ ಜಾರಿತ್‌ ನಗರಲ್ಲಿ ಸ 
ಮಾಧ್ಯಮಿಕ ಶಿಕ್ಷಣ ಮುಂದುವರಿಸಿದರು. ಆದರೆ ಕಿಟೆಲ್‌ ರಲ್ಲಿ ಅಪಾರ ಧಾರ್ಮಿಕ | 
ಶ್ರಜ್ಞೆಯಿದ್ದುದರಿಂದ ಇನ್ನೂ ನಾಲ್ಕು ವರ್ಷ ವ್ಯಾಸಂಗ ಮಾಡಬೇಕಾಗಿದ್ದರೂ ಉಚ್ಛ ೫ 
ಶಿಕ್ಷಣದ 5ನೆಯ ವರ್ಗದಲ್ಲಿದ್ದಾಗ ಶಾಲೆ ಬಿಟ್ಟು ಸ್ವಿಟ್ಟರ್‌ಲ್ಯಾಂಡಿನ ಬಾಸೆಲ್‌ ನಗರ 
ದಲಿನ ಮಿಶನ್‌ ಕಾಲೇಜಿನ ಮತ ಶಿಕ್ಷಣಕ್ಕೆ ಸೇರಿಕೊಂಡರು. ಅಲ್ಲಿ ಮೂರು ವರ್ಷಗಳ ' 
ವರೆಗೆ ವ್ಯಾಸಂಗ ಮಾಡಿದರು. ಅಧ್ಯಯನ ಪೂರ್ಣಗೊಂಡ ಅನಂತರ ಕಿಟೆಲ್‌ ಬಾಸೆಲ್‌ : 
ಮಿಶನ್ನಿನ ಪಾದ್ರಿಯಾಗಿ ಮಂಗಳೂರಿಗೆ ಆಗಮಿಸಿದರು (1853). ಆಗ ಕಿಟಿಲ್‌ರಿಗೆ ' 
21 ವರ್ಷ ವಯಸ್ಸಾಗಿತ್ತು. ಮಂಗಳೂರಿನಲ್ಲಿ ಕಿಟೆಲ್‌ ಕನ್ನಡ ಕಲಿತುಕೊಂಡರು. ' 
ಆದರೆ ಕಿಟಿಲ್‌ ಕನ್ನಡವನ್ನು ಹೇಗೆ ಕಲಿತರು, ಯಾರಿಂದ ಕಲಿತರು, ಎಂಬುದು ತಿಳಿದು \ 
ಬಂದಿಲ್ಲ. 1871ರ ವೇಳೆಗೆ ಕಟೆಲ್‌ ಕನ್ನಡದಲ್ಲಿ ಅಗಾಧ ಪಾಂಡಿತ್ಯವನ್ನು ಗಳಿಸಿದರು. ' 
ಹಳಗನ್ನಡ, ನಡುಗನ್ನಡ ಕಾವ್ಯಗಳನ್ನು ಆಳವಾಗಿ ಅಭ್ಯಾಸ ಮಾಡಿದರು. ಹಳಗನ್ನಡ | 
ಕಾವ್ಯಗಳ ಶುದ್ಧ ಪ್ರತಿ ತಯಾರಿಸಿ ಅನ್ರೆಗಳನ್ನು ಕೂಲಂಕಷವಾಗಿ ಅಧ್ಯಯನ | 
ಮಾಡುತ್ತ ಹೋದ ಹಾಗೆ ಕನ್ನಡ ಸಾಹಿತ್ಯದ ಬಗ್ಗೆ ಕೆಟಲ್‌ರಿಗೆ ಆಸಕ್ತಿ ಹೆಚ್ಕಲಾರಂಭಿ | 
ಸಿತು. ಬಳಿಕ ಕಿಟೆಲ್‌ ಧಾರವಾಡ, ಮಂಗಳೂರು, ಹುಬ್ಬಳ್ಳಿ, ಆನಂದಪುರ, ಮಡಿಕೇರಿ | 
ಮುಂತಾದ ಕಡೆಗಳಲ್ಲಿ ಮತ ಪ್ರಚಾರದ ಜೊತೆಗೆ ಕನ್ನಡದ ಕೆಲಸವನ್ನು ಮಾಡಿದರು. 

ಆಗ ಹಳಗನ್ನಡ ಗ್ರಂಥಗಳ ವ್ಯಾಸಂಗಕ್ಕೆ ಹೆಸ್ತಪ್ರತಿಗಳೇ ಆಧಾರವಾಗಿದ್ದುವು. ": 
ಬಾಸೆಲ್‌ ಮಿಶನ್‌ನವರು ತಮ್ಮ *ಬಿಬ್ಬಿಯಾಥಿಕಾ ಮಾಲಿಕೆ'ಯಲ್ಲಿ ಮಾತ್ರ ಇಂಥ ' 
ಕೆಲವು ಗ್ರಂಥಗಳನ್ನು ಪ್ರಕಟಸಿದ್ದರಷ್ಟೇ, ಕಿಟೆಲ್‌ ಅವರು ಉಳಿದ ಹಸ್ತಪ್ರತಿಗಳನ್ನು 
ನೋಡಿದಾಗ ಅವ್ರೆಗಳಲ್ಲಿ ಅಶುದ್ಧತೆ ಇರುವುದನ್ನು ಕಂಡರು. ಹೀಗಾಗಿ ಅವರು ಹಳ 
ಗನ್ನಡ ಹಸ್ಮಪ್ರತಿಗಳಿಂದ ತಾವೇ ಶುದ್ಧ ಪ್ರತಿಗಳನ್ನು ಸಿದ್ಧ ಪಡಿಸಿದರು, ಜೊತೆಗೆ ಅವ್ರೆ ' 
ಗಳಿಗೆ ಸೂಕ್ತವಾದ ಟಿಪ್ಪಣಿಗಳನ್ನು ಬರೆದಿಟ್ಟು ಕೊಂಡರು. ಅನಂತರ ಹತ್ತು ವರ್ಷಗಳ | 
ವರೆಗೆ ಅವಿನತವಾಗಿ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಮಲಯಾಳಂ, ತುಳು ಭಾಷೆ 
ಗಳನೂ, ಕಲಿತರು. | 

1860 ರಲ್ಲಿ ಕಿಟೆಲರು ಪಾಲಿನ್‌ ಎಫ್‌ ಈತ್‌ ಎಂಬ ಜರ್ಮನ್‌ ಕನ್ಯೆಯನ್ನು ' 
ಮದುವೆಯಾದರು. ಅವರಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದರು. ಆದರೆ ಮದುದೆ 
ಯಾದ ನಾಲ್ಕೇ ವರ್ಷಗಳಲ್ಲಿ ಆಕೆ ತೀರಿಕೊಂಡಳು. ತನಗಾದ ದುಃಖವನ್ನು ಮರೆಯಲು 
ಕೆಟಲ್‌ ಇಬ್ಬರು ಮಕ್ಕಳೊಡನೆ ಒಂದು ವರ್ಷ ಕಾಲ ಐರೋಪ್ಯ ಪ್ರವಾಸ ಮಾಡಿ ' 
ದರು. ಪ್ರವಾಸದಿಂದ ಮರಳಿದ ಬಳಿಕ ಹೆಂಡತಿಯ ತಂಗಿಯನ್ನು ಮದುವೆಯಾದರು. 
ಕಿಬೆಲ್ಲರ ಕನ್ನಡ ಸೇನೆ 


ಜರ್ಮನ್ನರಿಗೆ ಇಂದು ಕಿಟೆಲ್ಲರ ನೆನಪು ಮಾಸಿರಬಹುದು. ಆದರೆ ಕನ್ನಡಿಗರು _ 
ಕೆಟ್ಗುಶ್ಸು ಮರೆಯುವಂತಿಲ್ಲ. ಕಿಟೆಲ್‌ ಕನ್ನಡ ಭಾಷೆ ಸಾಹಿತ್ಯಗಳಿಗೆ ಅ ಮೂಲ್ಯ ' 


ಕನ್ನಡಕ್ಕೆ ಕಿಟಿಲ್‌ ಮತ್ತಿತರ ಮಿಶನರಿಗಳ ಕೊಡುಗೆ ೪೧ 


ಕಾಣಿಕೆಯನ್ನು ನೀಡಿದ್ದಾರೆ. ಕಿಟಲ್‌ 1862 ರಿಂದಲೇ ಕನ್ನಡ ಸಾಹಿತ್ಯ ರಚನೆಗೆ 
ತೊಡಗಿದರು. ಅಂದಿನಿಂದ ಆರಂಭವಾದ ಅವರ ಸಾಹಿತ್ಯ ಸೇವೆ ಸತತವಾಗಿ ಮುಂಡು 
ವರಿಯಿತು. ಸಶ್ಚಿ ಮದೇಶದಲ್ಲಿ ಜನಿಸಿದ ಒಬ್ಬ ಮಿಶನರಿ ಭಾರತಕ್ಕೆ ಆಗಮಿಸಿ ದಕ್ಷಿಣದ 
ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವ ಕನ್ನಡವನ್ನು ಕಲಿತು, ಅದರಲ್ಲಿ ವಿಶೇಷವಾದ 
ಪಾಂಡಿತ್ಯವನ್ನು ಗಳಿಸಿದರು. ಎಂಬುದು ಆಶ್ಚರ್ಯದ ವಿಷಯವೇ ಸರಿ. ಕನ್ನಡ ಭಾಷಾ 
ಸಾಹಿತ್ಯಕ್ಷೇತ್ರಕ್ಕೆ ಕೆಟೆಲ್ಲರು ಕೊಟ್ಟ ಆಮೂಲ್ಯ ಕಾಣಿಕೆಯೇನು ಎಂಬ ಬಗ್ಗೆ 
ತಿಳಿಯೋಣ. 

1862ರಲ್ಲಿ ಕೆಟಲ್‌ ಬೈಬಲ್‌ನ ಹೊಸ ಒಡಂಬಡಿಕೆಯ ಕಥನ ರೂಪದಲ್ಲಿ 
 *ಕೆಥಾಮಾಲೆ' ಎಂಬ ಪದ್ಯಕೃತಿಯನ್ನು ರಚಿಸಿದರು. ಇದು ಕಿಟಿಲ್ಲರ ಮೊದಲನೆಯ 
ಕನ್ನಡ ಕೃತಿ. ಇದರಲ್ಲಿ ಒಟ್ಟು 475 ಪದ್ಯಗಳಿವೆ; 278 ಸದ್ಯಗಳು ಭಾಮಿನಿಷಟ್ಟದಿ 
ಯಲ್ಲಿಯೂ 73 ಪದ್ಯಗಳು ವಾರ್ದಿಕ ಷಟ್ಟದಿಯುಲ್ಲಿಯೂ 174 ಪದ್ಯಗಳು ಪೂರ್ವೀ 
ಹಾಡುಗಳ ರೂಸದಲ್ಲಿಯೊ ಇವೆ. ಕರ್ನಾಟಕಕ್ಕೆ ಆಗಮಿಸಿದ ಬೇರಾವ ಮಿಶನರಿಯೂ 
ಏಕಕಾಲದಲ್ಲಿ ಕನ್ನಡದಲ್ಲಿ ಇಷ್ಟೊಂದು ಪದ್ಯಗಳನ್ನು ರಚಿಸಿರುವುದು ಕಂಡು ಬಂದಿಲ್ಲ. 
ಈ ಕಥಾಮಾಲೆ ಕ್ರಿಸ್ತನ ಕಥೆಯ ಪದ್ಯರೂಸ. ಎಳೆಯರಿಗಾಗಿ ಕಟೆಲ್‌ ರಚಿಸಿದ 
ಮತ್ತೊಂದು ಮಹತ್ವದ ಕೃತಿಯೆಂದರೆ ಯೇಸುಕ್ರಿಸ್ತನ ಶ್ರಮೇಚರಿತ'. ಇದರಲ್ಲಿ 
ಶಾಂತಿದೂತನಾದ ಯೇಸುಕ್ರಿಸ್ತನ ಕೊನೆಯ ದಿನಗಳ ಗದ್ಯಚಿತ್ರಣನಿದೆ. ಕೆಟಲ್‌ 
ಅವರು ಮಕ್ಕಳಿಗಾಗಿ ಪಠ್ಯಪುಸ್ತಕಗಳನ್ನೂ ರಚಿಸಿದರು. ಪ್ರಸಿದ್ಧ ಪಂಚತಂತ್ರದ ಕಥೆ 
ಗಳನ್ನು ಅವರು ಮಕ್ಕಳಿಗಾಗಿ ಸುಲಭ ಶೈಲಿಯಲ್ಲಿ ಕನ್ನಡದಲ್ಲಿ ಬರೆದರು. ಇದು ಸ್ವಲ್ಪ 
ಹಳಗನ್ನಡ ರೀತಿಯಲ್ಲಿದೆ; ಈ ಪುಸ್ತಕದ ಮೇಲೆ “ಶಾಲೆಗಳ ಪ್ರಯೋಜನಾರ್ಥಕವಾದದ್ದು” 
ಎಂದು ಬರೆಯಲಾಗಿದೆ. ಕಿಟೆಲ್‌ ಇದಕ್ಕೆ 20 ಪುಟಗಳ ವಿಸ್ತಾ ರವಾದ ಮುನ್ನುಡಿ 
ಬರೆದಿರುವರು, ಅದರಲ್ಲಿ ಸಂಚತಂತ್ರದ ಕಥೆಗಳ ಮೂಲ, ಈಸೋಪನ ಕತೆಗಳಿಗೂ 
ಪಂಚತಂತ್ರದ ಕಥೆಗಳಿಗೂ ಇರುವ ಸಂಬಂಧಗಳನ್ನು ತಿಳಿಸಿದ್ದಾರೆ. ಕಿಟೆಲ್‌ 1864ರಲ್ಲಿ 
"ಇಂಗ್ಲೆ ಡದ ಇತಿಹಾಸ? ಎಂದು ಮಾರಿಸ್‌ನ ಗ್ರಂಥವನ್ನು ಅನುವಾದಿಸಿದರು. ಹಳೆ 
ಗನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಎರಡು ಕ್ರಮಿಕ ಪುಸ್ತಕಗಳನ್ನು ಬರೆದರು. 
1860ರಲ್ಲಿ ಕಿಟಿಲ್‌ *ಸೆಣಕರ್ನಾಟಕ ಕಾವ್ಯ ಮಾಲೆ' ಮತ್ತು “ಯಿತ್ತು ಹಿಳೆಕನ್ನಡ 
ಸಂಕ್ಷೇಪ ವ್ಯಾಕರಣ ಸೂತ್ರಗಳು” ಎಂಬ”ಕೃತಿಗಳಿಗೆ ಹೊಸ ಪಾಠ ಮತ್ತು ಶಬ್ದಕೋಶ 
ಗಳನ್ನು ಸೇರಿಸಿ ಅವುಗಳ ಹೊಸ ಆವೃತ್ತಿಗಳನ್ನು ಪ್ರಕಟಿಸಿದರು. ಮಕ್ಕಳಿಗಾಗಿ ವಾಚನ 
ಪಾಠಮಾಲೆಗಳನ್ನು ಸಿದ್ಧಗೊಳಿಸಿದರು. 1877ರಲ್ಲಿ ಮೊದಲನೆಯ ವರ್ಗದ ಮಕ್ಕಳಿ 
ಗಾಗಿ "ಕಾವ್ಯಮಂಜರಿ'ಯನ್ನೂ ಸಂಕಲಿಸಿದರು. ಆಗಿನ ಮದ್ರಾಸು ಸರ್ಕಾರವು ಕಟೆಲ್ಲರಿಗೆ 
ಆ ಕಾರ್ಯಗಳನ್ನು ವಹಿಸಿತ್ತು. . ಈ ಪುಸ್ತಕಗಳು ಸುಮಾರು 10-12 ವರ್ಷದ 
ವಯಸ್ಸಿನ ಮಕ್ಕಳಿಗೆ ಬಹುಕಾಲದವರೆಗೆ ಶಾಲೆಯ . ಪುಸ್ತ ಕಗಳಾಗಿದ್ದುವು. ಸಾವಿರಾರು 


೪೨ ಮಾನವಿಕ ಕರ್ಣಾಟಕ 


ಮಕ್ತಳು ಇನ್ತೆಗಳನ್ನು ಓದಿದರು. ಈ ಪುಸ್ತಕಗಳ ಹಲವಾರು ಆವೃತ್ತಿಗಳು ಪ್ರಕಟಿ " 


ವಾದುವು. 


ವ್ಯಾಕರಣ ಕ್ಷೇತ್ರದಲ್ಲಿ ಇದು ಅವರ ಮೊದಲನೆಯ ಪ್ರಯತ್ನವಾಗಿತ್ತು. ಇದಕ್ಕೆ ಅವರು 
ಇಪ್ಪತ್ತಾರು ಪುಟಗಳ ಪ್ರಸ್ತಾವನೆಯನ್ನೂ ಸೇರಿಸಿದರು. ಜೊತೆಗೆ ಕೆಶಿರಾಜನ ಕಾಲ, 


— 


ಶಬ್ದಮಣಿ ದರ್ಸಣದ ಟೀಕಾಕಾರ ನಿಟ್ಟೂರು ನಂಜಯ್ಯ, ಅವನ ಕಾಲ, ತುಳು, ಬಡಗ ತೆ 
ಭಾಷೆಗಳ ಜೊತೆಯಲ್ಲಿ ಕನ್ನಡದ ತುಲನೆ ಮುಂತಾದ ಮಹತ್ವದ ವಿಷಯಗಳನ್ನು ಅದ 
ರಲ್ಲಿ ಸೇರಿಸಿದರು. ಹೀಗಾಗಿ ಕೇಶಿರಾಜನ ಮತ್ತು ಅವನ ಕೃತಿಗಳ- ಬಗ್ಗೆ ಅಭ್ಯಾಸ ' 
ಮಾಡುವನರಿಗೆ ಇದು ಉಸಯುಕ್ಕ ವಿಷಯವನ್ನೊದಗಿಸುತ್ತದೆ. ನಿಟ್ಟೂರು ನಂಜಯ್ಯೆನ 


ಟೀಕೆ'ಯನ್ನೂ ಇದರಲ್ಲಿ ಸೇರಿಸಿರುವೆದರಿಂದ ಶಬ್ದಮಣಿದರ್ಸಣವನ್ನು ತಿಳಿಯಲು ಬಹಳ 
ಸಹಾಯವಾಗುತ್ತದೆ. ಕನ್ನಡೇತರರಿಗೂ ಅರ್ಥವಾಗುವಂತೆ ಕಿಟಿಲ್‌ ಇದರಲ್ಲಿನ ಪ್ರತಿ 
ಯೊಂದು ಸೂತ್ರಕ್ಕೂ ಸಂಗ್ರಹವಾಗಿ ಇಂಗ್ಲಿಷ್‌ನಲ್ಲಿ ಓನ್ಸಣಿ ನೀಡಿರುವುದು ಇದರೆ 
ಒಂದು ವಿಶೇಷ. ಕಠಿಣ ಪದಗಳ ಅರ್ಥವನ್ನೊಳಗೊಂಡ “ಪ್ರಯೋಗಸಾರ' . ಎಂಬ 
9 ನೆಯ ಅಧ್ಯಾಯ ಮತ್ತು ಗ್ರಂಥದ ಕೊನೆಯಲ್ಲಿ ಬೇಕೆ ಬೇರೆ ಹಸ್ತಸ್ರೆತಿಗಳಲ್ಲಿ ದೊಕೆ 
ಯುವ ಪಾಠಾಂತರಗಳನ್ನು ನೀಡಿದ್ದರಿಂದ ಈ ಆವೃತ್ತಿಯ ಮೌಲ್ಯ ಮತ್ತೂ ಹೆಚ್ಚಿದೆ. ಈ 
ಆವೃತ್ತಿಯ ಪ್ರಸ್ತಾವನೆ, ವಾಖ್ಯಾನ, ಔಪ್ಪ್ರಣಿಗಳಿಂದಾಗಿ ಇದು ಮುಂದಿನ ಸಂಪಾದನ 
ಕಾರರಿಗೂ ಮಾರ್ಗದರ್ಶಿಯಾಗಿವೆ. ಕಿಟಿಲ್‌ರಿಗಿಂತ. ಹಿಂದೆಯೇ 1868ರಲ್ಲಿ ಗ್ಯಾರೆಟ್‌ 
ಶಬ್ದಮಣಿದರ್ಸಣವನ್ನು ಪ್ರಕಟಸಿದ್ದರೂ ಗ್ಯಾರೆಟ್‌ನ ಅವೃತ್ತಿ ದೋಷಪೂರ್ಣವಾಗಿ 
ದ್ದರಿಂದ ಅದು ಅಷ್ಟೊಂದು ಉಪಯುಕ್ತವೆನಿಸಲಿಲ್ಲ. | 

1875ರಕ್ತಿ ಕಿಟಿಲ್‌ ಹೆದಿನಾಲ್ಡು ಹಸ್ತ ಪ್ರತಿಗಳ ಸಹಾಯದಿಂದ ನಾಗವರ್ಮನ 
"ಭುಮೋಂಬುಧಿ'ಯನ್ನ್ನು ಪರಿಷ್ಕರಿಸಿ ಸಂಪಾದಿಸಿ ಪ್ರಕಟಿಸಿದರು. ಇದರಲ್ಲಿನ ಪ್ರತಿ 
ಯೊಂದು ಪದ್ಯದ ಕೆಳಗೆ ಕಿಟಿಲ್‌ ಇಂಗ್ಲಿಷ್‌ನಲ್ಲಿ ಸಾರಾಂಶ ನೀಡಿದರು. ಗ್ರಂಥದ ಕೊನೆ 
ಯಲ್ಲಿ ಸ್ಪಕ್ಷಿಪ್ತ ಭಾಗಗಳನ್ನು, ಅರ್ಥಕೋಶ ಅಕಾರಾದಿ ಅನುಬಂಧಗಳನ್ನು ಸೇರಿಸಿದರು. 
ಇದರ ಸ್ರಸ್ತಾ ವನೆಯಲ್ಲಿನ «ನಾಗವರ್ಮನ ಛಂದಸ್ಸು' ಎಂಬ ಪ್ರಕರಣದಲ್ಲಿ ಸಂಪಾದನೆಗೆ 
ಸಂಬಂಧಿಸಿದ ವಿಷಯಗಳನ್ನು ತಿಳಿಸಿದ್ದಾರೆ. ಜೊತೆಗೆ ನಾಗವರ್ಮನ ಕಾಲ, ಛಂದಸ್ಸು 
ಮುಂತಾದ ನಿಷಯೆಗಳನ್ನು ಪ್ರಸ್ತಾವಿಸಿದ್ದರಿಂದ ಛಂದಸ್ಸಿನ. ಇತಿಹಾಸ, ಹಾಗೂ 
ಸ್ವರೂಪವನ್ನು ಕುರಿತ ಮಹತ್ವದ ಈ ಕೃತಿಯಲ್ಲಿನ ಇಂಗ್ಲಿಷ್‌ ಬರವಣಿಗೆ ಈ ಕ್ಷೇತ್ರದ 
ವಿದ್ಯಾರ್ಥಿಗಳಿಗೆ ಉಸಯುಕ್ತವಾಗಿದೆ. ಇದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕುರಿತು 
A Essay on Canarese. Literature ಎಂಬ ಲೇಖನವಿರುವುದು ಇದರ 
ಮುಖ್ಯ ಆಕರ್ಷಣೆ. ಇದರಲ್ಲಿ “ಆದಿಯಿಂದ ಹತ್ತೊಂಬತ್ತನೆಯ : ಶತಮಾನದವಕೆಗಿನ 
ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ಮೂಲ ಸಂಚಯ ದೊರೆಯುತ್ತದೆ. ವೀಗಲ್‌ ಎಂಬ 


1872 ಕಟೆಲ್ಲರ ಸಾಹಿತ್ಯಿಕ ಜೀವನದಲ್ಲಿ ಒಂದು ಮಹತ್ವದ ವರ್ಷ. ಆ ವರ್ಷ | 
ಅವರು ಕೇಶಿರಾಜನ ಶಬ್ದಮಣಿ ದರ್ನಣ'ವನ್ನು ಸಂಪಾದಿಸಿ ಪ್ರಕಟಿಸಿದರು. ಕನ್ನಡ ' 


ಕನ್ನೆಡಕ್ಕೆ ಕಿಟಿಲ್‌ ಮತ್ತಿತರ ಮಿಶನರಿಗಳ ಕೊಡುಗೆ ತ್ತಿ 


ಮಿಶನರಿ ಬರೆದ ಸಾಹಿತ್ಯೇತಿಹಾಸದ ಲೇಖನವನ್ನು ಬಿಟ್ಟರೆ ಇದೇ ಕನ್ನಡ ಸಾಹಿತ? 
ಚರಿತ್ರೆಯ ಮೊದಲ ಲೇಖನ ಎನ್ನ ಬಹುದು. ಇದರಿಂದ ಕಿಟಿಲ್ಲರನ್ನು ಕನ್ನಡ ಕವಿ 
ಚರಿತೆಯ ಕುಲಪುರೋಹಿತರೆನ್ನ ಬಹುದು. ಈ ಎರಡು ಸಂಪಾದಿತ ಕೃತಿಗಳಿಂದ ಕನ್ನಡ 
ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ ಕಿಟಿಲ್ಲರ ಹೆಸರು ಚಿರಸ್ನಾಯಿಯಾಗಿದೆ. 

1872ರಲ್ಲಿ ಆರ:ಭವಾದ "ಇಂಡಿಯನ್‌ ಎಂಟಿಕ್ಚೆರಿ'ಯಲ್ಲಿ ಕಿಟೆಲ್‌ ಕನ್ನಡ 
ಸಾಹಿತ್ಯಕ್ಕೆ ಸಂಬಂಧಿಸಿದ ಕೆಲವ್ರು ಸಂಶೋಧನಾತ್ಮಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. 
ಸರ್ವಜ್ಞನ ವಚನ, ವೀರಕ್ಸಿವ ಶರಣರು, ವೈಷ್ಣವ ದಾಸರುಗಳ ಪರಿಚಯ ನೀಡಿದ್ದಾರೆ. 
` ನಿಜಗುಣ ಶಿವಯೋಗಿಗಳು ವಿವೇಕ ಚಿಂತಾಮಣಿ'ಯಲ್ಲಿ ಸಂಗೀತದ ಬಗ್ಗೆ ತಿಳಿಸಿದ 
ವಿಷಯಗಳನ್ನು ಕಿಟಿಲ್‌ ಇಂಗ್ಲಿಷ್‌ಗೆ ಅನುವಾದಿಸಿದ್ದಾರೆ. ರೈಸ್‌ ಅವರು ಅದಕ್ಕಿಂತ 
ಹಿಂದೆಯೇ ಹೊರತಂದ ಬೆಳತೂರು ಶಾಸನ'ವನ್ನು ಕಿಟೆಲ್‌ ಮತ್ತೆ ಪ್ರಕಟಿಸಿದ್ದಾರೆ. 
ಅಲ್ಲದೆ ಭಾಷಾಶಾಸ್ತ್ರ ಮತ್ತು ಛಂದಸ್ಸಿನ ದೃಷ್ಟಿಯಿಂದ ಅದನ್ನು ವಿವೇಚಿಸಿದ್ದಾರೆ. 

ಭಾರತೀಯ ತತ್ವಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಟಲ್‌ ಯೂರೋಪಿಯನ್‌ 
ಭಾಷೆಗಳಲ್ಲಿ ಮೂರು ಗ್ರಂಥಗಳನ್ನು ರಚಿಸಿದ್ದಾರೆ. ಇದರಿಂದ ಕನ್ನಡಿಗರಿಗೆ ಅವುಗಳ 
ಪರಿಚಯವಾಗಿಲ್ಲ. ಬಾಸೆಲ್‌ ಮಿಶನ್ನಿನ ಡಾ. ಮೊಗ್ಲಿಂಗ್‌ರಿಗೆ ಕೆಟಲ್ಲಿರ ಕನ್ನಡ ಭಾಷಾ 
- ಪ್ರಭುತ್ವ ಹಾಗೂ ವಿದ್ದತ್ತಿನ ಪರಿಚಯವಾಗಿತ್ತು. ಹೀಗಾಗಿ ಅವರು ಮತ್ತು ಆಗ 
ಭಾರತ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿದ್ದ ಸರ್‌ವಾಲ್ಟರ್‌ ಎಲಿಯಟ" ಮುಂತಾದ 
ಬ್ರಿಟಿಷ್‌ ಅಧಿಕಾರಿಗಳು ಕನ್ನಡ-ಇಂಗ್ಲಿಷ್‌ ನಿಘಂಟನ್ನು ರಚಿಸಿಕೊಡುವಂತೆ ಶಿಟಿಲ್ಲರನ್ನು 
ಕೇಳಿದರು; ಅದಕ್ಕೆ ಬೇಕಾದ ಎಲ್ಲ ನೆರವನ್ನು ನೀಡಿದರು. ಕಿಟಲ್‌ ಅದಕ್ಕಾಗಿ ಮಿಶನರಿ 
ಉತ್ಸಾಹದಿಂದ ದುಡಿದರು. ಅದಕ್ಕಾಗಿ ಅನೇಕರ ನೆರವನ್ನು ಪಡೆದರು. ಆದರೆ ಎಲ್ಲೂ 
ಅವರ ಹೆಸರು ಹೇಳಿಲ್ಲ. ಕಿಟಿಲ್‌. ಕನ್ನಡ...ಇಂಗ್ಲಿಷ್‌ ನಿಘಂಟಿಗೆ ಗುಂಡರ್ಬ್‌ನ ಮಲ 
ಯಾಳಂ ಶಬ್ದಕೋಶವನ್ನು ಮಾದರಿಯನ್ನಾಗಿ ತೆಗೆದುಕೊಂಡರು. ಈ ಹಿಂದೆಯೇ 
ರೀವ, ಸ್ಯಾಂಡೆರ್ಸನ್‌ ಅವರು ಕೋಶಗಳನ್ನು ರಚಿಸಿದ್ದರೂ ಅವರ ಕೋಶದಲ್ಲಿ ಕನ್ನಡ 
ಶಬ್ದಕ್ಕೆ ಪ್ರತಿಯಾಗಿ ಒಂದೆರಡು ಇಂಗ್ಲಿಷ್‌ ಪದಗಳನ್ನಷ್ಟೇ ನೀಡಿದ್ದರು. ಆ ಕೋಶಗಳಲ್ಲಿ 
ಜನಬಳಕೆಯೆ ಶಬ್ದಗಳಿರಲಿಲ್ಲ. ಇದನ್ನೆಲ್ಲ ಅರಿತು ಕೆಟಲ್‌ ಸುಮಾರು ಮೂನತಾರು 
ಹಳಗನ್ನಡ ಕೃತಿಗಳನ್ನು ಪರಿಶೀಲಿಸಿ, ಸಾವಿರಾರು ಹಳಗನ್ನಡ ಶಬ್ದಗಳನ್ನು ಸಂಗ್ರಹಿಸಿ 
ದರು. ಪ್ರಾಚೀನ ಕಾವ್ಯಗಳಿಂದ, ದಾಸರ ಹಾಡುಗಳಿಂದ, ಸರ್ವಜ್ಞ ನ ವಚನಗಳಿಂದ 
ಶಬ್ದಗಳನ್ನೂ ವಾಕ್ಯಗಳನ್ನೂ ಬರೆದಿಟ್ಟು ಕೊಂಡರು. ಜೊತೆಗೆ ವಿವಿಧ ಪಠ್ಯಪುಸ್ತ ಕಗಳಿಂದ 
ಅಡುಭಾಷೆಯಿಂದ, ಹೊಸಗನ್ನಡ ಪದಗಳನ್ನೂ ಸಂಗ್ರಹಿಸಿದರು. ರೀವ್‌ ಮತ್ತು ಇತರರ 
ಕೋಶಗಳಿಂದಲೂ ಶಬ್ದಗಳನ್ನು ಸಂಗ್ರಹಿಸಿದರು; ಔಷಧ, ಗಿಡಮೂಲಿಕೆಗಳ ಪದಗಳನ್ನೆಲ್ಲ 
ಸಂಗ್ರಹಿಸಿದರು. ಹಿಂದೆ ತಾವ್ರ ಸಂಗ್ರಹಿಸಿದ್ದ ಶಬ್ದಗಳನ್ನೂ ಅದಕ್ಕೆ ಸೇರಿಸಿಕೊಂಡರು. 
ತನ್ನ ಸಹೋದ್ಯೋಗಿ ತ್ಸಿಗ್ಗರ್‌ ಮತ್ತು ಹುಬ್ಬಳ್ಳಿಯ ಶಾಲಾಮಾಸ್ತ ರರಾಗಿದ್ದ ವಸ್ತ್ರ ದ 
ಶಿವಲಿಂಗಯ್ಯ ಅವರಿಂದ ಉತ್ತರ ಕರ್ನಾಟಕದಲ್ಲಿ ಬಳಕೆಯಲ್ಲಿದ್ದ ಕನ್ನಡ ಶಬ್ದಗಳನ್ನು 


೪೪ ಮಾನವಿಕ ಕರ್ಣೂಟಿಕ ಲ 


ಸಂಗ್ರಹಿಸಿದರು. ಹೀಗೆ ಹಳಗನ್ನಡ, ಹೊಸಗನ್ನಡ, ಗ್ರಂಥಸ್ಥ ಹಾಗೂ ಜನಬಳಕೆಯೆ 
ಮತ್ತು ಶಾಸ್ತ್ರನಿಜ್ಞಾನಗಳಿಗೆ 'ಸಂಬಂಧಸೆಟ್ಟಿ ಶಬ್ದ ಗಳನ್ನೆ ಲ ಕೊ ್ರೀಢೀಕರಿಸಿದರು. 
1878ರಲ್ಲಿ ಕಿಟಿಲ್ಲಂಗೆ ದೇಹಾರೋಗ್ಯ ಕೆಟ್ಟ ಹೆ bere ಗಿ 4 ಇ ಊರಿಗೆ ಮರಳಿ 


ದರು. ಜರ್ಮನಿಯ ಎಸ್ಲಿಂಗೆನ್‌ನಲ್ಲಿ ನದು ಕನ್ನಡ-ಇಂಗ್ಲಿಷ್‌ ನಿಘಂಟಿನ ಮೂಲ 
ಪ್ರತಿಯ ರೂಪುರೇಖೆಯನ್ನು ಹಾಕಿಕೊಂಡರು. ಬಳಿಕ 'ನಿದುವರ್ಷಗಳವರೆಸೆ ಅದರ 


ಇಕಿ ಇಲ 


ರಚನೆಗೆ ಸಂಬಂಧಿಸಿದ ಕೆಲಸವನ್ನು ಮುಂಡುವರಿಸಿದರು. ಬಳಿಕ ಮತ್ತೆ ಕರ್ನಾಟಕಕ್ಕೆ 
ಆಗಮಿಸಿದರು. ತಮ್ಮ ಈ ನಿಘಂಟಿನ ಹಸ್ತಪ್ರತಿಯನ್ನು ಅಚ್ಚಿಗೆ ಕಳಿಸುವುದಕ್ಕಿಂತೆ 


ಮುಂಚೆ ಶ್ರೀ ಎಂ.ಸಿ. ಶ್ರೀನಿವಾಸಾಚಾರ್ಯರೆಬ ಮ್ಬೆ ಸೂರಿನ ವಿದ್ವಾ ೦ಸರ ನೆರವಿಠಿಂಡ 
ಅದರಲ್ಲಿ ಅನೇಕ ತಿದ್ದುಪಡಿಗಳನ್ನು ಮಾಡಿದರು. ಈ ನಡುವೆ ಶಿ ies 
ನಿಧನ ಹೊಂದಿದರು. ಕಿಟೆಲ್‌ ಬಹಳ ದುಃಖಸಟ್ಟರು. ಆದರೆ ತನಗೆ ನೆರನನ್ನಿತ್ತ ಆ 
ಮಹನೀಯರನ್ನು ನೆನೆಯಲು ಮರೆಯಲಿಲ್ಲ. 

ಹೀಗೆ ನಿಘಂಓಗಾಗಿ ಸುಮಾರು ಹದಿನೈದು ವರ್ಷಗಳಷ್ಟು ದೀರ್ಫೆಕಾಲ ದುಡಿದ 
ಕಿಟಿಲ್‌ರ ದೃಷ್ಟಿಶಕ್ತಿ ಕ್ಷೀಣಿಸಿತು. ಅದರೂ ಸುಮಾರು 1278 ಪುಟಗಳವರೆಗೆ ನಿಘಂಟನ 
ಕರಸುಗಳನ್ನು ಕಿಟಿಲ್ಲರೇ ತಿದ್ದಿದರು. ಆದಕೆ ದೇಹಾಲಸ್ಯ, ಜೊತೆಗೆ ದೃಷ್ಟಿ ಮಾಂದ್ಯ 
ಗಳಿಂದ ಕಿಟಲ್‌ | 892ರಲ್ಲಿ ಸ್ವದೇಶಕ್ಕೆ ಹಿಂತಿರುಗಿದರು. ನಿಘಂಟಿನ ಉಳಿದ ಪುಟಗಳ 
ಕರಡು ತಿದ್ದಲು ಕಿಟೆಲ್ಲರಿಗೆ ಶಿವರಾಮ ಭಾರದ್ವಾಜ ಎಂಬವರು ನೆರವಾದರು. ಕಿಟಿಲ್ಲರೆ 
ಈ ಮಹತ್ಕಾರ್ಯವನ್ನು ಗುರುತಿಸಿ ಟೂಬಿಂಗೆನ್‌ ವಿಗ್ವವಿದ್ಯಾನಿಲಯಪ್ಪೆ ಕಿಟಿಲ್ಲರಿಗೆ 
1896ರಲ್ಲಿ ಡಾಕ್ಟರ” ಆಫ್‌ ಫಿಲಾಸಫಿ ಪ್ರಶಸ್ತಿ ನೀಡಿತು. ಇಂದಿಗೂ ಕಿಟಿಲ್ಲರ ಹಸ್ತ 

ಪ್ರತಿಗಳನ್ನು ಭ್ರ ೨ ಣೆಗಳನ್ನು ಟ್ಯೂಬಿಂಗೆನ್‌ ವಿಶ್ವ ವಿದ್ಯಾನಿಲಯದಲ್ಲಿ ಕಾದಿರಿಸಲಾಗಿದೆ 

ಎಂಬುದು ಅಭಿಮಾನದ ಸಂಗತಿ. ಆಗಿನ ಭಾರತ ಸರಕಾರ ಮತ್ತು ಬ್ರಿಟಿಷ್‌ ಸರ್ಕಾರದ 
ನೆರವಿನಿಂದ ಈ ನಿಘಂಟು ಪ್ರಕಟವಾಯಿತು. ಇದರಲ್ಲಿ ಕಿಟಿಲ್ಲರ ದೀರ್ಫೆವೂ ವಿದ್ವತ್‌ 
ಪೂರ್ಣವೂ ಆದ ಮುನ್ನುಡಿ ಇದೆ. ಹೈದರಾಬಾದ್‌, ಮೈಸೂರು, ಮುಂಬೈ ಮದ್ರಾಸು 
ಸರ್ಕಾರಗಳು ಈ ನಿಘಂಟಿನ ಹೆಚ್ಚು ಪ್ರತಿಗಳನ್ನು ಕೊಂಡು ಶಿಕ್ಷಣ ಮತ್ತಿ ಸ ಕಚೇರಿ 
ಗಳಿಗೆ ಒದಗಿಸಿದರು. 

ಗುಣಗಾತ್ರದಲ್ಲಿ ಹಿರಿದಾಗಿರುವ ಈ ಮಹಾನ್‌ ಕೃತಿ ಕೆಟೆಲ್ಲರ ಶಬ್ದ ತಸಸ್ಸಿನ 
ಉತ್ತ ಸ್ಟ ಫಲನೆಂಡು ವಿದ್ವಾಂಸರು ಕೊಂಡಾಡಿದ್ದಾರೆ. 1894ರಲ್ಲಿ ಪ್ರಕಟವಾದ ಈ 
ಕ್ಸ ತ್ರಿ” ಕಿ ನಿಾಸಕಿಸುವ ಇನ್ನೊ ಂದು ಕೃತಿ ಕನ್ನ ಡದ ಇನ್ನೂ ಬಂದಿಲ್ಲ ಎಂದು ಹೇಳೆ 
ರುವದು ಈ ಕೋಶದ ಹಿರಿಮೆಗೆ ಸಾಕ್ಷಿ. ಕನ್ನ 'ಡದನ್ಸೇ ಅಲ್ಲ ಜಗತ್ತಿನ ಎಲ್ಲ ಭಾಷೆಗಳ 
ಶಬ್ದಕೋಶಗಳನ್ನು ಗಮನದಲ್ಲಿಟ್ಟು ಕೊಂಡರೂ 'ಕಟಿಲ್ಲರ ಕೋಶಕ್ಕೆ ಒಂದು ವಿಶಿಷ್ಟ ಸ್ಥಾನ 
ನಿತ ಇದರಲ್ಲಿ ಇಂಗ್ಲಿಷ್‌ನ ಲಸ ತ್ವಂತರವೂ ಇರುವುದರಿಂದ ಹೊರನಾಡ ಕನ್ನ Bic 
ಮತ್ತು ನಿವೇತೀಯರಿಗೂ ಹತ ಸ್ರಮಾಣ ಗ್ರಂಥವಾಗಿದೆ. “ಕನ್ನಡ ನಿಘಂಟು 


ಪ್ರಸಂಚದಲ್ಲ ಕಿಟಿಲ್ಲರ ಹೆಸರು" ಪಿಟಕಾನುಕೆವಾಗಿನೆ. ಕನ್ನಡೆ ಭಾಷಾ ಸಾಹಿತ್ಯವನು. 


ಕನ್ನಡಕ್ಕೆ ಕಿಟೆಲ್‌ ಮತ್ತಿತರ ಮಿಶನರಿಗಳ ಕೊಡುಗೆ ಳ೫ 


ವ್ಯಾಸಂಗ ಮಾಡ ಹೊರಟ ಯಾವ ವಿದ್ಯಾರ್ಥಿಯೂ ಅಮೂಲ್ಯವಾದ ಈ ನಿಘಂಟನ್ನು 
ಅಲಕ್ಷಿಸುವಂತಿಲ್ಲ? ಎಂದು ಈಚೆಗೆ ಕಿಟಿಲ್‌ ನಿಘಂಟಿನ ಪುನರ್‌ನುದ್ರಣದ ಸಂಪಾದ 
ನೆಯ ಜವಾಬ್ದಾರಿ ಹೊತ್ತಿದ್ದ ಪ್ರೊ. ಮರಿಯಪ್ಪ ಭಟ್ಟರ ಮಾತಿನಲ್ಲಿ ಉತ್ಪೇಕ್ಷೆ ಇಲ್ಲ. 
ಈ ನಿಘಂಟಿನ ವೈಶಿಷ್ಟ್ಯವೇನೆಂದರೆ ಶಬ್ದಗಳನ್ನು ಜೋಡಿಸುವಾಗ ಸಂಸ್ಕ ತ ಶಬ್ದ 
ಹಾ ಡಿ ಕ 
ನ್ನು ಕೋಮನ್‌ ಅಕ್ಷರದಲ್ಲೂ ಕನ್ನಡ ಶಬ್ದಗಳನ್ನು ಲ್ಯಂಟಿಕ್‌ ಅಕ್ಷರ (ದಸ್ಪಕ್ಷರ) 
ಗಳಲ್ಲೂ ಕೊಟ್ಟಿರುವುದು. ಅರ್ಥ ಸಬೇಕಾದ ಪದಗಳನ್ನು ಮೊದಲು. ಕನ್ನಡದಲ್ಲಿ 
| ಕೊಟ್ಟು ಬಳಿಕ ರೋಮನ್‌ ಲಿಪಿಯಲ್ಲಿ ಅದನ್ನು ಕೊಡಲಾಗಿದೆ. ಕನ್ನಡದಲ್ಲಿ ಬಹುವಾಗಿ 
ಪ್ರಚಲಿತವಿರುವ ಅವುಗಳ ಸಂಸ್ಕತ ಪದಗಳು ಮತ್ತು ಕನ್ನಡದಲ್ಲಿ ಬಳಕೆಯಲ್ಲಿರುವ 
ವಿದೇಶೀ ಸ್ವೀಕೃತ ಪದಗಳನ್ನು ಗ್ರಂಥಸ್ಥ ಹಾಗೂ ಗ್ರಾಮ್ಯಸದಗಳನ್ನೂ ಕೊಡಲಾಗಿದೆ. 
ಭಾಷೆಗಳ ಪ್ರಾದೇಶಿಕ ಭಿನ್ನತೆಗಳು, ಕನ್ನಡ ಪದಗಳ ನಿನಿಧ ಅರ್ಥಗಳನ್ನು ಕನ್ನಡ 
ಮತ್ತು ಇಂಗ್ಲಿಷ್‌ನಲ್ಲಿ ಕೊಟ್ಟಿದ್ದಾರೆ. ಪ್ರಧಾನ ಪದದ ವಿವಿಧ ರೂಪಗಳನ್ನು, ಬಳಕೆ 
ಯಲ್ಲಿರುವ ಮೂಲಗಳನ್ನು ತಿಳಿಸಿದ್ದಾರೆ. ದೇಶ್ಯ ಪದಗಳ ಕೆಳಗೆ ದ್ರಾನಿಡ ಭಾಷೆಗಳ 
ಜ್ಞಾತಿಪದಗಳನ್ನು ನೀಡಿದ್ದಾರೆ. ತದ್ಭವಗಳಿದ್ದಾಗ ತತ್ಸಮಗಳನ್ನು ನೀಡಿದ್ದಾರೆ. ಎಲ್ಲ 
ಕಿಂತ ಮಿಗಿಲಾಗಿ ಇಲ್ಲಿ ಮೆಚ್ಚ ಬೇಕಾದ ಅಂಶವೆಂದರೆ ಕಿಟೆಲ್‌, ಬಳಕೆಯ ಆಯಾ ಪದ 
"ಗಳಿಗೆ ಸಂಬಂಧಿಸಿದ ಗಾಡೆಯ ಮಾತುಗಳನ್ನು ಬಳಸಿರುವುದು. ಆಡುಮಾತಿನ ಅರ್ಥ 
ವಿವರಿಸುವಾಗ ಹೇರಳವಾಗಿ ಗಾಡೆನರಾತುಗಳನ್ನು ಬಳಸಿರುವುದು. ಹೀಗಾಗಿ ಈ ಕೋಶ 
ರಚನೆಯಲ್ಲಿ ಕಿಟಿಲ್ಲರ ಕನ್ನಡ ಭಾಷೆಯಲ್ಲಿನ ಶ್ರದ್ಧೆ, ಪಾಂಡಿತ್ಯ, : ಪ್ರತಿಭೆಗಳು ಮಿಳಿತೆ 
ಗೊಂಡಿವೆ. ಇದರಿಂದ “ಕನ್ನಡ ನಿಘಂಟು ಪ್ರಪಂಚದಲ್ಲಿ ಕಿಟಿಲ್ಲರ ಹೆಸರು ಅಮರ್ಶ್ಯವಾಗಿ 
ಉಳಿಯುತ್ತದೆ. ಕನ್ನಡ ಸಾಹಿತ್ಯದ ಅಥವಾ ದ್ರಾವಿಡ ಭಾಷಾ ವಿಜ್ಞಾ ನದ. ಯಾವ 
ವಿದ್ಯಾರ್ಥಿಯೇ ಆಗಲಿ ಅತನ ಮಹಾ ನಿಘಂಟಿನ ಬಗ್ಗೆ ಅಜ್ಞ ನಾಗಿರುವುದು ಸಾಧ್ಯವಿಲ್ಲ? 
ಎಂಬ ಮರಿಯಸ್ಪಭಟ್ಟರ ಮಾತಿಗೆ ದನಿಗೂಡಿಸಬೇಕಾಗುತ್ತದೆ. 


ಪತ್ರಿಕೋದ್ಯಮಿಯಾಗಿ ಕಿಟೆಲ್‌ : ಕಿಟಿಲ್‌ ಪತ್ರಿಕೋದ್ಯನಿ 
ಯಾಗಿಯೂ ಕೆಲಸ ನಿರ್ವಸಿದ್ದರು. 1834ರಲ್ಲಿ ಮಂಗಳೂರು ಸಮಾಚಾರ” ಎಂಬ 
ಕನ್ನಡದ ಮೊತ್ತ ಮೊದಲ ಪತ್ರಿಕೆ ಆರಂಭವಾಗಿತ್ತು. ಕಿಟೆಲ್ಲರ ಕಾಲಕ್ಕೆ ಅದು ನಿಂತು 
ಹೋಗಿತ್ತು. ಅಗ ಕಿಟಿಲ್‌ ತನ್ನ ಸಹೋದ್ಯೋಗಿ ಮಿಶೆನರಿಯಾಗಿದ್ದೆ ಜೆ. ಮ್ಯಾಕ್‌ 
ಅವರ ಜೊತೆಯಲ್ಲಿ "ವಿಚಿತ್ರ ವರ್ತಮಾನ ಸಂಗ್ರಹ? ಎಂಬ ಕನ್ನೆಡ ಸಕ್ಷ ಪತ್ರಿಕೆಯನ್ನು 
ಆರಂಭಿಸಿದರು. ಅದನ್ನು 11lustrated Canarese Journal ಎಂದೂ ಕರೆ 
ದರು. ಭಾರತದ ಮತ್ತು ವಿದೇಶಗಳ ಸುದ್ದಿ ಸಮಾಚಾರಗಳೆಲ್ಲವೂ ಅದರಲ್ಲಿ ಪ್ರಕಟ 
ವಾಗುತ್ತಿದ್ದುವು. ಅ ಸುದ್ದಿಗಳಿಗೆ ಅಂದು ವಿಶೇಷ ಮಹತ್ವವೂ ಇತ್ತು. ಆದಕೆ ಆಕಾಲ 
ದಲ್ಲಿ ಸತ್ರಿಕೆ ಓದುವವರ ಸಂಖ್ಯೆ ಹೆಚ್ಚಿ ರಲಿಲ್ಲ. ಮಾರಾಟಕ್ಕೂ ಅನುಕೂಲನಿರಲಿಲ್ಲ. 
ಇದರಿ:ದ ಆ ಪತ್ರಿಕೆ ಬಹುಕಾಲ ನಡೆಯದೆ ನಿಂತು ಹೋಯಿತು. 


೪೬ ಕಸ ಮಾನವಿಕ ಕರ್ಣಾಟಕ 


*ಬೆಲ್ಲರ ಕೊನೆಯ ಕೃತಿ 4 


ಕೊನೆಯದಾಗಿ ಕಿಟೆಲ್‌ "ಕನ್ನಡ ವ್ಯಾಕರಣ ಸಂಗ್ರ ಹ' ಎಂಬ ಮಹಾನ್‌ ಗ್ರ ಂಥ 
ವನ್ನು ಬರೆದರು. ಇದು ಅವರು ಕಾಲವಾಗುವ ಕ್‌ ತಿಂಗಳ ಹಿಂದೆ ಪ್ರ ಕಟ 
ವಾಯಿತು (1903). 28 ಅಧ್ಯಾಯ ಮತ್ತು 450 ಪುಟಿಗಳಿಗಿಂತೆ ಹೆಚ್ಚಿ ರುವ 
ಜಃ ಇಂಗ್ಲಿಷ್‌ ಭಾಷೆಯಲ್ಲಿರುವ ತನ್ನ ಈ ಬೃಹದ ವಂಥ ಅಚ್ಚಾಗಿ ಹೊರಬಂದು . 

ನ್ನು ಕೆಂಡು ಆನಂದಪಟ್ಟ ಕಿಟೆಲ್‌ ಮಾಡ ದಿನವೇ ನಿಧನ 5 ಈ 

ಸ್‌ "ಕಲ್ಲಿ ಕೆಟಲ್‌ ಕನ್ನಡ ಬೈಬಲ್‌ನ ನವೀಕರಣದ ಬಗ್ಗೆ ಕೆಲವು ಸೂಚನೆಗಳನ್ನು ' 
ನೀಡಿದ್ದಾರೆ. ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ ಮೂರು ಘಟ ಗಳಲ್ಲಿ. 
ಕನ್ನಡದ ವ್ಯಾಕರಣ ನಿಯಮಗಳು ಹೇಗೆ ಒಡೆತ ಅದರ ಸಾಧಿತ ರೂಪಗಳ 
ಫ್ರಾನೇಶಿಕ ರೂಪ ರಗಳು ಮುಂತಾದ ಸಮಸ್ತ ವಿಷಯಗಳ ಬಗ್ಗೆ ತಿಳಿಸಿದ್ದಾರೆ. ಈ 
ಹಿಂದೆ ಇಷ್ಟೊಂದು ಸವಿಸ್ತರವಾಗಿ ವ್ಯಾಕರಣ ಪ್ರತಿಪಾದಿತ ಗ್ರಂಥನಿದ್ದುದ್ದು ತಿಳಿದು 
ಬಂದಿಲ್ಲ. ಕನ್ನಡದ ಮಟ್ಟಿಗೆ ಇದೊಂದು ಸರ್ವಾಂಗೀಣವಾದ ವ್ಯಾಕರಣ ಗ್ರಂಥವೆನಿಸು 
ತ್ತದೆ, 

ಹೀಗೆ ಕನ್ನಡದಲ್ಲಿ ಹಲವಾರು ಸಾಧನೆಗಳನ್ನು ಯಶಸ್ವಿಯಾಗಿ ನಡೆಸಿ ವಿಶಿಷ್ಟ 
ಕೃತಿಗಳನ್ನು ರಚಿಸಿದ ಮಿಶನರಿ ಕಿಟಿಲ್ಲರನ್ನು ಕಸ ಡದ Bae ಸಾವೂ 
ಸ್ಸ ಚಿಕ್ಕವಯಸ್ಸಿ ನಲ್ಲಿಯೇ ಕನ್ನಡನಾಡಿಗೆ ಆಗಮಿಸಿ ನಾಲ್ಕು ದಶಕಗಳವರೆಗೆ : 
ಇಲ್ಲಿಯೇ ನೆಕೆನಿಂತು'' ಮತಪ್ರಚಾರದ ಜೊತೆಗೆ ಕನ್ನಡ ಭಾಷಾ ಸಾಹಿತ್ಯಗಳ ಅಭಿವೃದ್ಧಿ 
ಗಾಗಿ ಅಪಾರವಾಗಿ ಶ್ರಮಿಸಿದ ಕಿಟಿಲ್ಲರನ್ನು ಕನ್ನ ಡಿಗರೆಂದಿಗೂ ಮರೆಯುವಂತಿಲ್ಲ. ಹೊಸ 
ಗನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕಿಟಿಲ್ಲರ ಹೆಸರು ಅಜರಾಮರ. ' 

ಹೀಗೆ 19 ನೆಯ ಶತಮಾನದ ಪೂರ್ವಾರ್ಧದಿಂದ ಸುಮಾರು 120ಕ್ಕೂ ' 
ಮೇಲ್ಪಟ್ಟು ವಿವಿಧ ಪಂಥಗಳಿಗೆ ಸೇರಿದ ಮಿಶನರಿಗಳು ಕನ್ನಡ ಭಾಷೆ ಸಾಹಿತ್ಯಗಳ ಬೆಳ 
ವಣಿಗಗೆ ಜಾ ಸೇವೆ ಸಲ್ಲಿಸಿದ್ದಾರೆ. ವಿರೆಚೀಯಿಕ ತಾವ್ರೆ ಬೂದು ನೆರೆರಿಂತ 
ನಾಡಿನ ಭಾಷೆಯಾದ ಕನ್ನಡದ ಬಗ್ಗೆ ಅಪಾರ ಅಭಿಮಾನ ತೋರಿದ್ದಾರೆ ; ಕನ್ನಡ ' 
ನಾಡಿನಲ್ಲಿ ಕನ್ನಡಿಗರಾಗಿ ಬಾಳಿದ್ದಾರೆ. ಮತಪ್ರಸಾರದ ಜೊತೆಗೆ ಇಲ್ಲಿನ ಜನಭಾಷೆಯಲ್ಲಿ 
ಗ್ರಂಥಗಳನ್ನು ರಚಿಸಿ, ಮುದ್ರಣ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಶ್ರದ್ಧೆಯಿಂದ ದುಡಿದಿ 
ದ್ದಾರೆ. ಕನ್ನಡ, ಭಾಷೆ ಸಾಹಿತ್ಯಗಳಲ್ಲಿ ಅನೇಕ ಹೊಸ ವಿಚಾರಗಳನ್ನು, ಹೊಸ ರೂಪ 
ಗಳನ್ನು ಪ್ರತಿಷ್ಠಾ ನಿಸಿದ್ದಾರೆ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಯಲ್ಲಿ ಸ ಎಲ್ಲ ಕ್ರೈಸ್ತ, 
ಸಾ ಶಾಶ್ವ ತ ಸ್ಕಾ ನವನ್ನು ಸ ಪಡೆದಿದ್ದಾರೆ. 


JAN ಊಉ & ಓತಿ NM 


10 


11 


ANU A ಓತಿ 


ಕನ್ನಡಕ್ಕೆ ಕಿಟಿಲ್‌ ಮತ್ತಿತರ ಮಿಶನರಿಗಳ ಕೊಡುಗೆ ೪೭ 
ಅಡಿ ಟಿಪ್ಪಣಿಗಳು 


ಕಿಟಿಲ್ಲರೆ ಬರಹೆಗಳಲ್ಲಿ ವೈವಿಧ್ಯ-ಕನ್ನ ಡಕ್ಕೆ. ಕಿಟಿಲ್ಲರ ಕೊಡುಗೆ ಪು. 63 

ಇ- ಪಿ. ರೈಸ್‌: History of Kanarese Literature, ಪು. 101, 102 
Karanataka through The Ages, gu. 788 

ಇದು ಕನ್ನಡದಲ್ಲಿ ಮೊದಲನೆಯ ಅಧಿಕೃತ ಸಂಕ್ಷಿಪ್ತ ಬೈಬಲ್‌ ಆಗಿದೆ. 
ಇದೊಂದು ವಿಶಿಷ್ಟ ಕನ್ನಡ ವ್ಯಾಕರಣ ಗ್ರಂಥ. 

Evidences of the Christian Revelation 

In Whom Shall We Trust ಮತ್ತು On the Atonement -— 
ಮುಂತಾದವುಗಳ ಅನುವಾದಗಳನ್ನು ರೀವ್‌ ಮತ್ತು ಟೇಲರ್‌ ಅನರ ನೆರಪಿ 
ನೊಂದಿಗೆ ಹೊರತಂದರು. 

Classical Dictionary of India - ಭಾರತೀಯ ಪುರಾಣಗಳು, ಧರ್ಮ 
ಗ್ರಂಥಗಳು, ಕಾವ್ಯಗಳು, ಕಲೆಗಳು, ಆಚಾರ ವಿಚಾರಾದಿಗಳನ್ನು ಅಕಾರಾದಿ 
ಯಾಗಿ ಹೊಂದಿಸಿ ಇದರಲ್ಲಿ ಪರಿಚಯಿಸಲಾಗಿದೆ. 

ಶ್ರೀನಿವಾಸ ಹಾನನೂರ್‌ - ಹೊಸಗನ್ನ ಡದೆ ಅರುಣೋದಯ 

ಆ ಲೇಖನಗಳು 1855ರಲ್ಲಿ Coorg Memoirs ಎಂಬ ಇಂಗ್ಲಿಷ್‌ ಪುಸ್ತಕ 
ರೂಪದಲ್ಲಿ ಹೊರಬಂದಿವೆ. 

ಜರ್ಮನ್‌ ದೇಶದ ವಾಯವ್ಯ ಭಾಗದಲ್ಲಿರುವ ಒಂದು ಚಿಕ್ಕ ಊರು. 


ಪರಾಮರ್ಶನ ಗ್ರಂಥಗಳು 


ಕನ್ನಡ ವಿಶ್ವಕೋಶ - 4 ನೇ ಸಂ. ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರ 
19 ನೆಯ ಶತಮಾನದಲ್ಲಿ ಪಾಶ್ಚಾತ್ಯ ನಿದ್ವಾಂಸರ ಕನ್ನಡ ಸೇವೆ-ಐ. ಮಾ. 
ಮುತ್ತಣ್ಣ 

ಹೊಸಗನ್ನಡದ ಅರುಣೋದಯ-ಡಾ. ಶ್ರೀನಿವಾಸ ಹಾನನೂರ್‌ 
ಕಿಟಿಲ್‌ಡಾ- ಹಾವನೂರ್‌) ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 
ಕನ್ನಡಕ್ಕೆ ಕಿಟಿಲ್ಲರ ಕೊಡುಗೆ-ಕಿಟಿಲ್‌ ಕಾಲೇಜು, ಧಾರವಾಡ. 

ಕಿಟಿಲ್ಲರ ಕನ್ನಡ-ಇಂಗ್ಲಿಷ್‌ ನಿಘಂಟು. 

ಕರ್ನಾಟಕ ಸಾಹಿತ್ಯ ಪರಿಸತ್ವ್ರತ್ರಿಕೆ-ಸಂ. 23 ; ಸಂಚಿಕೆ-3. 


೪೮ 


ಮಾನನಿಕ ಕರ್ಣಾಟಕ 


8 ಕೆ.ಎಫ್‌. ಕಿಟಲ್‌-ಪ್ರೈಬಾದ್ಧ ಕರ್ನಾಟಕ-ಸ. XL ; ಸಂ. 4 
(ಡಿ.ಎಲ್‌. ಎನ್‌.) 

9 EP. Rice: History of Canarese Literature, 

10 Karanataka through the Ages. 


| 
॥ 
=, 
ಕ 
| 
| 
೫ ಈ 
¥ 


ವಿ. ಎನ್‌. ಶೇಷಗಿರಿರಾವ್‌ 


ರವೀಂದ್ರರ ದೇವರ ಕಲ್ಪನೆ 


೧ 


ರವೀಂದ್ರರ ದೇವರ ಕಲ್ಪನೆ ಅವರ ದರ್ಶನಕ್ಕೇ ವಿಶಿಷ್ಟವಾದುದಾ ಇಗಿಡೆ. ಅವರ 
ಪ್ರಕಾರ ದೇವರು ಉದಾಸೀನನಲ್ಲ. ಅವನು ಮಾನವ ಉನ ಸ ಆಗಾಧವಾಗಿ ಪ್ರೀತಿ 
ಸುತ್ತಾನೆ. ಮಾನವ ಕುಲದ ಕಷ್ಟನಷ್ಟ ಮಾಖನೋವಕಕಾದ ನಿಚಲಿತವಾಗಿ ಅನು 
, ಕಸವನ್ನು ಸಹಾನುಭೂತಿಯನ್ನು ತೋರಿಸುತ್ತಾನೆ. ಅವನು :ದಯಾನಿಧಿ, ಕಾರುಣ್ಯ 
ಮೂರ್ತಿ. ಅವನು ಮಿತತತ್ವಗಳಾದ ಜೀವ ಮತ್ತು ಜಗತ್ತುಗಳ: ನಿರಂತರ ಸಂಗವನ್ನು 
ಬಯಸುತ್ತಾನೆ. ಅವನು ಅವರಿಗಾಗಿ. ಬಹಳ ಮರುಕ ಪಡುತ್ತಾ ನೆ; ಅರಿಸ್ಟಾಟಲನ 
ದೇವರಂತೆ ತನ್ನ ಆನಂದದಲ್ಲಿ ಮಗ್ನನಾಗಿ ಮಾನವಕುಲವನ್ನು ಕಡೆಗಣ್ಣಿ ಕೈನಿಂದ ನೋಡು 
ವುದಿಲ್ಲ. ಅವನು ಸಂಬಂಧರಹಿತನಾದನನಲ್ಲ ; ಅವನ ಆತಬರ್ಹಯ ಈ ಲೋಕವೇ 
ಅವನ ವಾಸಸ್ಥಾನ. ಅದನ್ನು ಬಿಟ್ಟು ಬೇರೆ ಮತ್ಯಾವ ಲೋಕದಲ್ಲಿಯೂ ಅವನಿಲ್ಲ. 
ಇಡೀ ವಿಶ್ವವೇ ಅವನ ಆಟದ ಮೈ ದಾನ. ಅದರ ಮೂಲಕವೇ ಅನನು ತನ್ನನ್ನು 
ತಾನು ತೋರ್ಪಡಿಸಿಕೊಳ್ಳು ತ್ತಾನೆ. ತನ್ನನ್ನು ತಾನು ತಿಳಿಯಲು, ವಿಶ್ವವನ್ನು ಪ 
ಪೂರ್ಣಗೊಳಿಸಲು ಅವನು ಮಾನವತೆಯನ್ನು ಆಶ್ರಯಿಸಿದ್ದಾನೆ 1 ತನ್ನ ಸಹಪಾಠಿಗಳೂ, 
ಒಡನಾಡಿಗಳೂ ಆದ ಮಾನವರು ಮತ್ತು ವಿಶ್ವಗಳೊಡನೆ ಬಿಡಿಸಿಕೊಳ್ಳ ಲಾರದ 
ಆತ್ಮೀಯ ಸಂಬಂಧವನ್ನು ಹೊಂದಿದ್ದಾನೆ. ದೇವರನ್ನು ರವೀಂದ್ರರು "ಬಂಧು, 
| "ಜೀವರ್ನಜೇವತಾ' ಎಂದೇ ಸಂಬೋಧಿಸುತ್ತಾ, ಕೆ. 

ರವೀಂದ್ರರ ಪ್ರಕಾರ «ದೇವರು ' ಸಿದ್ದ ಪಡಿಸಿ ತೋರಿಸಬೇಕಾದ ಊಹಾ- 
ಕಲ (hypothesis) ಅಲ್ಲ. ಅವನು ಸ್ನ ತಃ ಸಿದ್ಧ ತತ್ವ. ಅವನ ಅಸ್ತಿತ್ವವನ್ನು 
ವಾದ ವಿವಾದಗಳ ಮೂಲಕ ಸಿದ್ಧ ಪಡಿಸುವ 'ಸವಶ್ಯಕತೆಯಿಲ್ಲ ಅವನು ಜೀನನಾನು 
ಭವಗಳ ತಳಹದಿ. ನಾವು ಬೆಳಕನ್ನು ಹೇಗೆ ಅನುಭನಿಸುತ್ತೇವೆಯೋ ಹಾಗೆಯೇ ದೇವರ 
ಅಸ್ತಿ ತ್ವ ವನ್ನು ಅನುಭನಿಸುತ್ತೆ (ವೆಂದು ರವೀಂದ್ರರು ಹೇಳುತ್ತಾ ರೆ, ತತ್ವ ಶಾಸ್ತ್ರ ದಲ್ಲಿ 
rie ಸೇವರ ಅಸ್ಲಿತ್ವನ್ನು ಸಿದ್ಧಪಡಿಸಲು ಹೂಡಿರುವ ``[ೌರ್ಯ-ಕಾರಣವಾದ, 


7 


೫೦ ಮಾನವಿಕ ಕರ್ಣಾಟಕ 


ನ್ಪೈ ನೈತಿಕವಾದ ಮುಂತಾದ ವಾದಗಳನ್ನು ಹೋಲುವ ವಾಕ್ಯಗಳು ಆವರ ಗ್ರಂಥಗಳಲ್ಲಿ" 
ಕಾಣಸಿಗುತ್ತವೆ. ಒಟ್ಟಿನಲ್ಲಿ ತರ್ಕ ಬುದ್ಧಿಯನ್ನು ಉಪಯೋಗಿಸಿಕೊಂಡು ದೇವರೆ 
ಅಸಿ ತ್ರವನ್ನು ಸ ಸಾಧಿಸುನ ದು ಸಾಧ್ಯವೆಂದ್ಮೂ ಹಾಗೆಂದ ಮಾತ ತ್ರಕ್ಸೆ ಅವನು ಕೇವಲ ' 
ಸೈದ್ಧಾಂತಿಕ ಮಟ್ಟದಲ್ಲಿ ನಿಲ್ಲುವಂಥವನಲ್ಲವೆಂದೂ, ಅವನು ಪ್ರಧಾನತಃ ಅನುಭವ * 
ಗಮ್ಯನೆಂದೂ ರವೀಂದ್ರರು ಸಾರುತ್ತಾರೆ. 3 


ವಿ . 
ಮಿತತತ್ತದಿಂದ ಪ್ರಾರಂಭಿಸಿ ದೇನರ ಅಸ್ತಿತ್ವವನ್ನು ಸಾಧಿಸಲು ಮುಂದಾಗು ' 
ತ್ಮಾಕೆ. ಮಿತತತ್ವ ಸ್ವಾವಲಂಬಿಂಉಲ್ಲ; ಅದು ಅಪರಿಪೂರ್ಣ ಹಾಗೂ ಎಲ್ಲದರೆ ಅಭಾವ ೫ 
ವುಳ್ಳ ತತ್ವ. ಸು (ವಿರೋಧಗಳಿಂದ ತುಂಬಿ ತುಳುಕುತ್ತಿ ದೆ. ಅದು ಅಜಾ ನ್‌ ದುಃಖ 3 
ಗಳ ಆಗ ಸಾಗ. ನೆ ಜಾ ನ ಮಿತವಾದುದು. ಅದರ ಜಾನ ಕೀಖರವಾಗುತ್ತಾ 
ಹೋಗುತ್ತ ದೆಯೇ ಹೊರತು ಎಂದಿಗೂ ಉದ್ದೀಸ ನಗೊಳಿಸುವೆದಿಲ್ಲ. ಅನಂತ ತತ್ವ ¢ 
ದೊಡನೆ ಒಡಗೂಡದ ಮಿತತತ್ವ «ಬೆಳಕಿಲ್ಲದ ದೀಪದಂತೆ, ಸಂಗೀತವಿಲ್ಲದ ನೀಣೆ. ಕ್ಕ 
ಯಂತೆ”1(4) ಎಂದು ಅವರು ಪ್ರತಿಪಾದಿಸುತ್ತಾ, ರೆ. ಹೀಗೆ ಮಿತವೂ, ಅಸರಿಪೂರ್ಣವೂ ' 4 
ಆದ ತತ್ವವೊಂದಿರುವಂತೆ, ಅನಂತವೂ, ಪರಿಪೂರ್ಣವೂ, ಸ್ವಾವಲಂಬಿಯೂ ಆಡ ' 
ತತ್ವ ವೊಂದಿರಬೇಕು. ಆ ಅನಂತ ತತ್ವವೇ "ದೇವರು? ಎಂದು ರವೀಂದ್ರರು ಹೇಳುತ್ತಾರೆ. ' 
ಹಾಗೆಯೇ ವಿಶ್ವ ಮಿತತತ್ವ ಗಳಿಂದ ತುಂಬಿದ್ದರೂ ಅದು ದುರವಸ್ಥೆಯಾಗಿಲ್ಲ ; ' 
ಅದರಲ್ಲಿ ಒಂದು ಕ್ರ ಮನಿಷ, ನಿಯಮವಿದೆ; ಒಂದು ಆದರ್ಶ ಜಾರ ನ ಅದರಲ್ಲಿನ ' ತ 
ಪ್ರತಿಯೊಂದು ವಸ್ತುವೂ ಉದ್ದೇಶವನ್ನು ಹೊಂದಿ ಅದನ್ನು ಸಫಲಗೊಳಿಸಿಕೊಳ್ಳಲು 
ತನು ಪ್ರಯತ್ನ ಪಡುತ್ತಿ ರುತ್ತದೆ. ಈ ಜಗತಿ ನಲ್ಲಿ. ನಿಷ್ಟ ಯೋಜಕವಾದದ್ದು 
ಯಾವುದೂ ಇಲ್ಲ. ಈ ನಿಯಮ, ಈ ಕ್ರಮ, ಈ ಯೋಜನೆಗಳಿಗೆ ಕುರುಡು ಶಕ್ತಿ 
(blind forces) ಗಳೆ ದೂ, ಕಾರಣವಲ್ಲ. ಏಕೆಂದರೆ ಕುರುಡು ಶಕ್ತಿಗಳು ಸ 
ಯೋಜಿತ ಕ್ರಮವನ್ನೂ ಉದ್ದೇಶವನ್ನೂ ರೂಪಿಸಲು ಅಸಮರ್ಥವಾಗಿವೆ. ಆದುದರಿಂದ ' ತ 
ವಿಶ್ವದ ಕ್ರಮ, ನಿಯಮ ಯೋಜನೆಗಳಿಗೆ ಆಧಾರ ಭೂತವಾದ ಪ್ರಜ್ಞಾ ಪೂರ್ವಕವಾದ | 
ಡ್ಯ ವೊಂದಿರಬೇಕು. ಅದೇ "ದೇವರು? ಎಂದು ರವೀಂದ್ರರು ಸಾರುತ್ತಾ ಕೆ 
ರವೀಂದ್ರರು ದೇವರೆ ಅಸ್ತಿತ್ಯ ತ್ವವನ್ನು ಸೌಂದರ್ಯಾನುಭವದ ಮೂಲಕವೂ 
ಸ್ಥಾಸಿಸುತ್ತಾರೆ. ಜೀವನದಲ್ಲಿ ಕೊನೆ ಮೊದಲಿಲ್ಲಷಿ ದುಃಖ, ನೋವ, ಸಾ ಸಾವುಗಳ್ನು . 
ಸಂ ಭವಿಸುತ್ತಿ: ದ್ದರೂ, ಜನರು ನಿರಾಶಾವಾದಿಗಳಾಗಿಲ್ಲ. ಜೀವನ ಅವರಿಗೆ ಆಕರ್ಷಣೆ. 
ಯನ್ನು ಒಡ್ಡು ವುದನ್ನು ಬಿಟ್ಟಿಲ್ಲ. ಅದು ನೀರಸವೂ ಶೂನ್ಯವೂ ಆಗದೆ ತನ್ನ ಒಲವೂ ' 
ಚೆಲುವು ವೈವಿಧ್ಯತೆ, ಶೃಂಗಾರ, ಸಂಗೀತ ಸೌಂದರ್ಯಗಳಿಂದ ಆಪ್ಯಾಯಮಾನವೂ . 
ಅನಂದಮ%ಸಯುವೂ ಅಗಿ ಮುಂದುವರಿಯುತ್ತಿದೆ. ಎಂತಹ ದುರ್ದಮ ಸನಿ ವೇಶಗಳಲ್ಲೂ . 
ಶಾಂತಿ, ಸಮಾಧಾನ, ಸಾಮರಸ್ಯ, ಫ್ಸೈರ್ಯ, ಸೌಂದರ್ಯಗಳನ್ನು ನೀಡುವುದನ್ನು 


ರವೀಂದ್ರರ ದೇವರ ಕಲ್ಪನೆ ಪ್‌ 


ಅದು ನಿಲ್ಲಿಸಿಯೇ ಇಲ್ಲ; ಅವು ಜೀವನದಿಂದ ಮಾಯವಾಗಿಲ್ಲ. ಜೀವನವೆಂಬುದು ಸಾವು 
ನೋವುಗಳಿಂದ ಕೂಡಿದರೂ ಅದೊಂದು ಬರ್ಬರ ಕಠೋರ ಕರ್ಕಶ ಶಬ್ದವಾಗಿರಸ 
ಸುಮಧುರವೂ ಸುಲಲಿತವೂ ಸುಶಾ ತ್ರಾವ್ಯವೂ ಸುಗಮವೂ ಆದ ಸತವ ಇದು 
ಹೇಗೆ ಸಾಧ್ಯ? ಕೋಮಲನೂ, ಸುಕುಮಾರನೂ, ಸತ್ಯನ್ಕೂ ಶಿವನೂ ಪ್ರೇಮ 
ಸ್ವರೂನಿಯೂ ಭುವನ ಸುಂದರನೂ ಅದ ದೇವರೇ ಈ ಎಲ್ಲ ಸಾಧ್ಯತೆಯನ್ನು ಸಂ 
ವಾಗಿ ಉತ್ತರಿಸುತ್ತಿದ್ದಾನೆಂದು ರವೀಂದ್ರರು ಪ್ರತಿಪಾದಿಸುತ್ತಾರೆ. 
| ಹೀಗೆ ಮಿತತತ್ವವಲ್ಲದೆ ಅಮಿತವೂ ಅನಂತವೂ ಅನ್ಭತವೂ ಅಜವೂ, ಅಭಯವೂ 
ಆನಂದ ಸ್ವರೂಪವುಳ್ಳದ್ದೂ, ಆದ ತತ್ವವು ಒಂದಿರಲೇಬೇಕೆಂದು ಅವಶ್ಯಕವಾಗಿ ಒಸ್ಪ 
 ಬೇಕಾಗುತ್ತದೆಂದ್ಧೂ ಅದೇ «ದೇವರು? ಎಂದೂ ರವೀಂದ್ರರು ಅಭಿಪ್ರಾಯ ಪಡುತ್ತಾರೆ. 


೩ 


ರವೀಂದ್ರರು ತಮ್ಮ ಗ್ರಂಥಗಳಲ್ಲಿ ಸರಮಸತ್ಯವನ್ನು "ದೇವರು? ಎಂಬ ಹೆಸರಿನಿದ 
ಪದೇ ನದೇ ಸೂಚಿಸುತ್ತಾರೆ. ಬಹಳ ಅಸರೂಸವಾಗಿ ಅದನ್ನು ನಿರಪೇಕ್ಷ ತತ್ವ, 
(Absolute) ಎಂದು ಸೂಚಿಸುತ್ತಾರೆ.. ದೇವರನ್ನು ಅವರು "ಮನೀರ್‌ ಮನುಷ್‌' 
ಎಂದು ಸಂಬೋಧಿಸುತ್ತಾರೆ. "ಮನೀರ್‌ ಮನುಷ್‌' "ಎಂದರೆ ಮಾನವನ ಮನಸ್ಸಿನಲ್ಲಿ 
ರುವ "ವ್ಯಕ್ತಿ' ಎಂದು ಅರ್ಥ. ಹೀಗೆ ದೇವರು, ಅವರ ಪ್ರಕಾರ ವ್ಯಕ್ತಿಸ್ವರೂಪನಾಗಿ 
ದ್ದಾನೆ. ಬಾಚ್‌ ವ್ಯಕ್ತಿಸ್ವ ಸ್ನರೂಸನಾದರೂ, ಮಾನವ ವ್ಯಕ್ತಿ ಗಳಂತೆ ಮತಟತ: 
ಅಂದರೆ ಅವನ ವ್ಯಕ್ತಿತ್ವ ತ್ತ ದಿವ್ಯವೂ, ಅಮಿತವೂ, ಅನಂತವೂ ಪರಿಪೂರ್ಣವೂ ಆದುದು. 
ಅವನು ಅತ್ತನು. ಅವರಲ್ಲಿ ಮಾತಿನಲ್ಲೇ ಹೇಳುವುದಾದರೆ: "1 15 not 
in individual Personality that the Reality is contal- 
ned, but in infinite Personality: »2 ಇಟಲಿಯ ಚಿತ್ರ ಧಾನವಾದಿಗಳು 
ಪ್ರತಿಪಾದಿಸುವ ದೇವರನ್ನಾಗಲೀ, ಹವೈಸನ್‌ನ "ಮಿತದೇವರನ್ನಾಗಲಿೀ ರವೀಂದ್ರರು: 
ಒಪ್ಪಿಕೊಳ್ಳುವುದಿಲ್ಲ. 
ದೇವರು ವ್ಯಕ್ತಸ್ತ್ವ ಸ್ನರೂಪವುಳ್ಳೆ ವನು (Person) ಎಂದರೆ ಅವನಿಗೆ ತನ್ನ ದೇ ಆದ 
'ಸೆಂಕೆಲ್ಬಶಕ್ತಿ ಯೊ, ಇಚ್ಯಾಬಲವೂ, ನಿರ್ಧಾರಕ ಶಕ್ತಿಯೂ ಉಂಟೆಂದು ಅರ್ಥ. 
ಯಾವುದಕ್ಕೇ ಆಗಲೀ ತ ಅದಕ್ಕೆ ಒಂದು ವ್ಯಕ್ತಿತ್ವ ತ್ನವಿರಬೇಕೆಂದು 
ಅರ್ಥವಾಗುತ್ತದೆ: ವ್ಯಕ್ತಿಸ್ವ ಸ.ರೂಪರಾದ ಮಾನವರು "ದೇವರು ವ್ಯಕ್ತಿಸ್ತಿ ಸ ರೂಪನಾದರೆ 
ಅವನನ್ನು ಚೆನ್ನಾಗಿ ಗ್ರಹಿ ಸಬಹುದು ಸಾಕಾ ತೃರಿಸಿಕೊಳ್ಳ ಬಲ್ಲದು. Sa 
ಅನಿರ್ದಿಷ್ಟವೂ, ನಿರಖಿ ಟ್‌ ಆದ ತತ್ವಕ್ಕೆ ಇಚ್ಛ್ರಾಬಲನಿಸಯೆಂದಾಗಲೀ, ನಿರ್ಧಾರಕ 
ರತ್ತಿಯುಂಟಿದಾಗಲೀ. ಭಾನಿಸಲಾಗುವುದಿಲ್ಲ. ದೇವರು ವ್ಯಕ್ತಿಸ್ತ್ರರೂ ರೂಪನೆಂದು ಭಾವಿ 
ಸನೇ ಹೋದರೆ, ಅವನು ಅಮೂರ್ತನೂ, ಉದಾಸೀನನೂ, ಸಂಬಂಧರಹಿತನೂ ಆಗಿ 
ಬಿಡುತ್ತಾನೆ. ದೇವರು ವ್ಯಕ್ತಿಸ್ವ ಸ್ನರೂಪವುಳ್ಳ ವನೆಂದು ತೋರಿಸುವುದಕ್ಕಾಗಿಯೇ ಅ ಆ 


೫೨ ಮಾನವಿಕ ಕರ್ಣಾಟಕ 


ನನ್ನು ರನೀಂದ್ರರು «ಆತ್ಮೀಯ ಸ್ಟೇಹಿತ', "ಬಂಧು? ಎಂದು ಕರೆಯುತ್ತಾರೆ. ಅಂತಹೆ 


ಭಾವನೆಗೆ ದೇವರು ಪಾತ್ರವಾಗದೇ ಹೋದರೆ ಅವನು ನಿಜವಾದ ದೇವರೆನಿಸಿಕೊಳ್ಳು 
ವದಿಲ್ಲ. ವ್ಯಕ್ತಿ ಸ್ವರೂಪವುಳ್ಳ ದೇವರು ಮಾತ್ರ ನಾವ್ರೆ ಅನುಭವಿಸುವಂತೆ ಮಾಡಬಲ್ಲ ; 
ತತ್ವಶಾಸ್ತ್ರದ ನಿಃ ಸ ರಿರಾಕಾರವೂ, ರಿರವಯವವೂ ಆದ ಅಮೂರ್ತ ತತ್ವ ವಲ್ಲ 
ಎಂದು ರನೀಂದ್ರರು ಅಭಿಪ್ರಾಯ ಪಡುತ್ತಾರೆ. ಅವರ ಮಾತುಗಳನ್ನೇ ಇಲ್ಲಿ ಕಕ ಖಿ 
ಸುವೆದಾದರ ; “Reality can be regarded as personality act- 
1112 upon personalities through incessant manifestatio 
Ws 

“My world is given to the personalme bya per- 
sonal being. 11 isa gift of soul to soul”. ದೇವರು ಮಾನವತೆ 
ಯೆನ್ನು ಅಮಿತವಾಗಿ ಪ್ರೀತಿಸುತ್ತಾನೆ. ಅವರ ಸಹವಾಸವನ್ನು ಬಯಸುತ್ತಾನೆ. ಮಾನ 
ವರನ್ಸು ತನ್ನ ಹೆರುಗಳೊಂದಗೆ ಸ ಸೇರಿಸಿಕೊಂಡಿದ್ದಾನೆ (ಉದಾ : ನರಹರಿ, ನರಸಿಂಹ, 
Pe ಇತ್ಯಾದಿ). ರವೀಂದ್ರರು ತಮ್ಮ ತತ್ವಚಿಂತನೆಯಲ್ಲಿ ದೇವರನ್ನು ಮಾನ 
ನವೀಕರಿಸಿ ಮಾನವನನ್ನು ದೈವೀಕರಿಸುತ್ತಾರೆ. 

ದೇವರು, ವ್ಯಕ್ತಿಸ್ತ ರೂಪನೆಂದು ಹೇಳುವ ರವೀಂದ್ರರು ತಮಗರಿವಿಲ್ಲದೆಯೇ ಅವ 
ನಿಗೆ "ಮನುಷ್ಯತ್ವಾರೋನಣೆ'ಯನ್ನು (Athropomorphism) ಪ್ರತಿಪಾದಿಸುವ 
ಪ್ರಮೇಯ ಉಂಟಾಗುತ್ತ ದೆಂಬ ಆರೋಪವೆಂಟು. ಈ ಆರೋಪವನ್ನು ಆವರು ಹೀಗೆ 
ಉತ್ತರಿಸುತ್ತಾರೆ ; ದೇವರು ವ್ಯಕ್ತಿ ಸ್ತರೂಸನೆಂದು ಒಪ್ಪಿದ ಮಾತ್ರಕ್ಕೆ ಅಪಕ್ವವೂ, 
ಒರಟೂ ಆಡ (crude) 'ಮನುಸ್ಯತ್ವಾರೋ ಪಣೆ'ಯನ್ನು ಒಪ್ಪಿದಂತಾಗುವುದಿಲ್ಲ. 
ಅದು ಜ್ಞಾನೋದಯದ ದಿವ್ಯ *ಮನುಷ್ಯತ್ವಾ ಕೋಪಣೆ'. ಹಾಗೆ ನೋಡಿದರೆ 
"ಮನುಷ್ಯತ್ವಾರೋಪಣೆ? ಬಹುತೇಕ ಎಲ್ಲ ಧರ್ಮಗಳಲ್ಲೂ ಇದ್ದೇ ಇದೆ. ಜ್ಞಾನೋದ 
ಯದ bes: ರೋಪಣೆ' ತಪ್ಪು ಎಂದು ಹೇಳುವವರು. ತಾವೆ ಮಾನವರಾಗಿ 
ಹುಟ್ಟಿದ್ದೇ ತಪ್ಪು ಎಂದು ತಮ್ಮನ್ನು ತಾನು ಹಳಿದುಕೊಳ್ಳ ಬೇಕಾಗುತ್ತದೆಂದು 
ಶವೀಂದ ರು ಅಭಿಪ್ರಾಯಸಡುತ್ತಾ ರೆ. 

ಆದರೂ ರವೀಂದ್ರರು ಸತ್ಯ ನಿರಪೇಕ್ಷ ಎಂಬ ಕಲ ))ನೆಯನ್ನು ಪೂರ್ಣವಾಗಿ ತ್ಯಜಿ 
ಸಿಲ್ಲ. ದೇವರು ವ್ಯಕ್ತಿಸ್ವರೂಪನೇನೋ ಹೌದು. ಅದಕೆ ಆದು ಅವನ ಅನಂತತೆ 
ಯನ್ನು ಮುತಗೊಳಿಸುವೆದಲ್ಲ. ಮಾನವರೊಡನೆ ಅವನು ಹೊಂದಿರುವ ಆತ್ಮೀಯ 
cs ನಷ್ಟೇ ದೇವರಲ್ಲ ; ಅದನ್ನು ನೂರಿ ಅವನು ನಿಂತಿದ್ದಾನೆ. ನಮೊ ಡೆನೆ ಎ 
ಹಂ ಚಿಕೊಳ್ಳು ಶವ್ರದಕ್ಕಿಂತಲೂ ಇನ್ನೂ ಮಿಗಿಲಾಗಿ ಇದ್ದಾನೆ. ಭೌತಿಕ ವಸು ಗಳನ್ನು 
ಹಂಚುವ ಕಾರ್ಯ ಮಿತಿಯುಳ್ಳೆ ದ್ದು. ಏಕೆಂದರೆ ಅದು ಬಹಳ ಬೇಗ ಆಗಿಹೋಗುತ್ತ ಷೆ 
ಆದರೆ ದೇವರನ್ನು ಎಷ್ಟು ಜನ ಷ್ಟು ಕಾಲ ಸೇವಿಸಿದರೂ ಅವನು "ಆಗಿಹೋಗುವುದಿಲ್ಲ' 


ಇಲ್ಲನೆ "ಇಲ್ಲಿವಾಗುವುದಿಲ್ಲ ಅವನು ಅವ್ಯಯ, ಇತನ ಹೀಗೆ ದೇವರು ವ್ಯಕ್ತಿ 


ರವೀಂದ್ರರ ದೇವರೆ ಕಲ್ಪನೆ ೫ಕ್ಟಿ 


ಸ್ವರೂಸನೆಂಬುದು ಇಡೀ ಸತ್ಯದ ಓಂದು ಅಂಶವಷ್ಟೆ ; ಅದೀ ಇಡೀ ಸತ್ಯವಲ್ಲ. ಅವರ 
ಮಾತಿನಳ್ಲೇ ಹೇಳುವುದಾದರೆ : “God is the inscrutable without 
name and form.” 

ಹೀಗೆ ರವೀಂದ್ರರ ಚಿಂತನೆಯಲ್ಲಿ ದೇವರ ಸಾಕಾರ ವ್ಯಕ್ತಿಸ್ವರೂನೆ ಅಂಶೆ 
ಹಾಗೂ ನಿರಾಕಾರ ನಿರಪೇಕ್ಷ ಅಂಗಗಳ - . ಇವುಗಳ ಸಂಗನುನಿದೆ. ಸತ್ಯ ನಿರ್ಗುಣ 
ಮಾತ್ರವೆಂದೂ ಸಗುಣನಲ್ಲವೆಂದೂ, ಹಾಗೆಯೇ ಸಗುಣ ಮಾತ್ರನೆಂದೂ ಸಿರ್ಗುಣನಲ್ಲ 
ವೆಂದೂ ವಾದಿಸುವ ವೇದಾಂತಿಗಳ ಬಗ್ಗೆ ರವೀಂದ್ರರು ತಮ್ಮ ಅಸಮ್ಮ ತಿಯನ್ನು ವ್ಯಕ್ತ 
ಪಡಿಸುತ್ತಾರೆ. ಶುದ್ಧ ಪ್ರೇಮ, ದೇನರ ಸಗುಣ_ನಿರ್ಗುಣ, ಸಾಕಾರ-ನಿರಾಕಾರೆ 
ಆತೀತ..ಅಂತರ್ಯಾಮಿತ್ವಗಳ ನ್ನು ಬಹಳ ಚೆನ್ನಾಗಿ ಸಮನ್ವಯೆ ಮಾಡುತ್ತದೆಂದೂ, 
ಅದೇ ಎಲ್ಲ ತತ್ವಚಿಂತನೆಯ ಹಾಗೂ ಇಡೀ ಜೀವನದ ಜೀವಾಳವೆಂದು ಅನರು ಒತ್ತಿ 
ಒತ್ತಿ ಹೇಳುತ್ತಾರೆ: “But in Love Yea and Nay are held 
together. Love has nirguna at one hand and saguna 
at the other.” 


೪ 


ಪ್ರಕೃತಿಯನ್ನು ಆ ರಾಧಿಸುವೆದರೆ ಮೂಲಕ ಮಾನವ ದೈವಸಾಕ್ಸಾತ್ಕಾರವನ್ನು 
ಪಡೆಯಬಹುದೆಂದು ರವೀಂದ್ರರು. ಹೇಳುತ್ತಾರೆ. ದೇವರು, ದೇವಸ್ಥಾನ, ಚರ್ಚ್‌, 
ಮಸೀದಿಗಳಲ್ಲಿ ಕಾಣಸಿಗುವುದಿಲ್ಲ. ಭೂಮಿಯನ್ನು ಉಳುತ್ತಿರುವ ಅನ್ನದಾತ ರೈತ 
ನಲ್ಲಿಯೂ, ರಸ್ತೆ ಯನ್ನು ಮಾಡುತ್ತಿರುವ ಕೆಲಸಗಾರರಲ್ಲಿಯೊ ಒಂದಾಗುವುದರೆ 
ಮೂಲಕ ದೇವರನ್ನು ಕಾಣಬಹುದೆಂದೊ, ಕಾಯಕವೇ ದೇವರೆಂದೂ ರವೀಂದ್ರರು ಪ್ರತಿ 
ಪಾದಿಸುತ್ತಾರೆ. ಕ 


೫ 


ಜೀವರು ದಯಮಯನೂ, ಕೆರೆಣಾನಿಧಿಯು ಪ್ರೇಮ ಸ್ರೆರೊನಿಯೂ ಎಂದು 
| ಒಪ್ಪುವ ಚಿಂತಕರು, ಪ್ರಪಂಚದಲ್ಲಿ ಸಾವು, ನೋವು, ದುಃಖ, ಅನಿಷ್ಟಗಳೇಕಿವೆ ಜ್‌ 
ಬೃಹದಾಕಾರದ ಪ್ರಶ್ನೆಯನ್ನು ಉತ್ತರಿಸಬೇಕು. ತ ಯುಗಯುಗಾಂತರದ ಪ್ರಶ್ನೆ 
ರವೀಂದ್ರರು ಈ ಪ್ರಶ್ನೆಗೆ ತಮ್ಮದೇ ಆದ ರೀತಿಯಲ್ಲ ಉತ್ತರವಿತ್ತಿದ್ದಾರೆ. ಅನಿಷ್ಟ 
ಎಂಬುದು ಭ್ರಮೆಯಲ್ಲ ; ಅದು ವಸ್ತುಸಂಗತಿ ಎಂದು ಅವರು ಒಪ್ಪುತ್ತಾರೆ. ಅವರೆ 

ಕೆ ತಾ,ಲಿಕ ಮತ್ತು ಸಾಪೇಕ್ಷ; ಅದು ನಿತ 
ಪ್ರಕಾರ ಅನಿಷ್ಟ ಇದ್ದರೂ ಅದು ಕೇವಲ ತಾತ್ಕ್ಯಾ ನಿ ಕ್ಷ ಸ 
ವಾದುದಲ್ಲ. 


೫೪ ಮಾನವಿಕ ಕರ್ಣಾಟಕ 


ಅನಿಷ್ಟ ತಾತ್ಕಾಲಿಕವಾದುದಾದರೂ ಏಕಿದೆ ? ರವೀಂದ್ರರ ಅಭಿಪ್ರಾಯದಂತೆ ' 2 


ಮಾನನ ಆತ್ಮ ತನ್ನ ಸಜ ಸ ಸ್ವರೂಪವನ್ನು (ತಾನು ನಿರಂತರವೂ ದೇವರೊಡನೆ ಸಂಬಂಧ ' 
ವನ್ನು ಹೊಂದಿದ್ದೆ ನೆಂಬ ಅಂವ್ರ)ತಿಳಿಯಲು ಸಾಧ್ಯವಾಗುವುದು ಅನಿಷ್ಟ ವೆಂಬುದು ಇರು ' 
ಮೆ ವ್ಯಕ್ತಿ ತಪ್ಪು ದಾರಿಯನ್ನು ತುಳಿಯುತ್ತಿದ್ದರೆ ಅವರ '`ಸರಿಣಾನುವನ್ನು 


ಮಾ 


ಎದುರಿಸಬೇಕಾಗುವುದೆಂದು ಅನಿಷ್ಟ ಜು. ತ್ಟರಿಸುತ್ತದೆ. ಅನಿಷ್ಟ ಹೀಗೆ ವ್ಯಕ್ತಿ ಒಳ್ಳೆಯ 
ದನ್ನು ಮಾಡಬೇಕೆಂದು ಸೂಚಿಸುತ್ತ ದೆ. ಅಂತಹೆ ನೋವನ್ನು ರವೀಂದ್ರರು ಸ್ವಾಗತಿ ತ 


ಸುತ್ತಾರೆ. ಎಂಥ ನೋವನ್ನೂ ಮೆಟ್ಟ ನಿಲ್ಲುತ್ತೇನೆ ಎಂಬ ಎಸೆಗಾರಿಕೆಯನ್ನು ಸ 


ಬೆಳೆಸಿಕೊಳ್ಳು ವ್ರದರ ಮೂಲಕ ಅರಿ ಸ್ಚನನ್ನು ಎದುರಿಸಒಹುದೆಂದು ಅವರು ಹೇಳುತ್ತಾರೆ. 
ಸರ್ವಾನುಭೂತಿ, ನಿಸ್ವಾರ್ಥಪರತೆ, ಎಬ್ಲಹಿಡನಿ ಒಂದಾಗುವುದು ಇವು ಅನಿಷ್ಟದ ' 


ಕಾನನ್ನು ತಗ್ಗಿಸಿ ದೇವರ" ಇಚ್ಛೆಯನ್ನು ಪೂ ಸೃಸುವು ವುದರ ಮೂಲಕ ಮಾನವ ಶಾಂತಿ, 
ಸಮಾಧಾನಗಳನ್ನು ಹೊಂದುವಂತೆ ಮಾಡುತ್ತವೆ ಎಂದು ರವೀಂದ್ರರು ನಂಬುತ್ತಾರೆ. 
ಇದನ್ನು ಅರ್ಥಮಾಡಿಕೊಳ್ಳುವ ವ್ಯವಧಾನವಿಲ್ಲದೆ ಅನಿಷ್ಟವೇಕಿದೆ. ಎಂಬ ಪ್ರಶ್ನೆಯನ್ನು 


ಪ್ರಶ್ನೆಗೋಸ್ಫರವಾಗಿಯೇ ಕೇಳುವವರಿಗೆ ಅವರು ನೀಡುವ ಉತ್ತರೆ. ತುಂಬ ಮಾರ್ಮಿಕ ' 
ವಾಗಿದೆ. : “To question why there is evil in existence is 


the same as why there is creation at all.”7 
ರನೀಂದ್ರರ ಪ್ರಕಾರ ಮಾನವನ ಗುರಿ ಹೆಚ್ಚ ಹೆಚ್ಚಿ ನ ಪರಿಪೂರ್ಣತೆಯನ್ನು 


ಹೊಂದುವುದು, ದ್ಭೆ ವತ್ತ ಕ್ಕ ಅತಿ ಸಮಾಪವಾಗುವುದು. ದಿ ಸರಿಪೂರ್ಣನಾಗಿ | 
ಲಾರ; , ಏಕೆಂದರೆ" ke ದಿಂದ ಅವನು ಪೂರ್ಣವಾಗಿ ಬಿಡಿಸಿಕೊಳ್ಳ ಲಾರ. ಒಂದು ' 


ಪಕ್ಷ ಅನನು ಪರಿಪೂರ್ಣನಾಗಬಲ್ಲನಾದರೆ, ಆಗ. ದೇವರಿಗೂ ಅವನಿಗೂ ಯಾವ 
ಭೇದವೂ ಇಲ್ಲವಾಗಿ ಸ ಸ್ಪಷ್ಟಕ್ರಿಯೆಯೇ ನಿಂತು ಹೋಗುತ್ತವೆ. ಆದುದರಿಂದ ಆಷ್ಟ 
ಮತ್ತು ಸೃಷ್ಟಿ ಒಟ್ಟೊ ಟ್ಪಗೇ ಹೋಗುತ್ತ ವೆಂದು ರವೀಂದ್ರರು ಅಭಿಪ್ರಾಯ ಸಡುತ್ತಾ ರೆ. 
ಹೀಗೆ ಅನಿಷ್ಟ ಸ್ಪಷ್ಟಕ್ತಿಯೆಯ ಅವಿಭಾಜ್ಯ ಅಂಗವಾಗಿದೆ. ಅದರ ಅಸಿ ತ್ತ, ದೇವರ 
ಆಸಿತ ಕ್ಳಾಗಲ ಅವನ ಕಾರುಣ್ಯಕ್ಸಾಗಲೀ) ಅವನ ಸರ್ವಶಕ್ತಿತ್ತ ಶೈ ಕ್ಸಾಗಲೀ ಅಸಚಾರ 
ವನ್ನು ಎಸಗುವುದಿಲ್ಲವೊದು ರವೀಂದ್ರರು. ಪ್ರ ತಿಪಾದಿಸುತ್ತಾ ಕ್ಷ 


ಅಡಿ ಟಪ್ಪಣಿಗಳು 


ಸಮಕಾಲೀನ ಪಾಶ್ನಾತ್ಯ ತತ್ವಜ್ಞನಾದ ಎ-ಎನ್‌. ಹ ದೇವರನ್ನು 
ಕುರಿತು ಇದೇ ಅಭಿಪ್ರಾ ಯವನ್ನು ವ್ಯಕ್ತಪಡಿಸುತ್ತಾನೆ : “God is the 


great companion, the fellow sufferer who under- 
stands’”, Process and Reality, ಫ 497. 


ತ 


ರವೀಂದ್ರರ ದೇನರ ಕಲ್ಪನೆ ೫೫ 


ನೋಡಿ ರವೀಂದ್ರರ “Personality’ (Macmillan & Co Ltd,, 
London 1961) ಪು. 56 

ನೋಡಿ, ಅದೇ, ಪು. 58 

ನೋಡಿ ರವೀಂದ್ರರ “Creative Unity’ ಪು. 35 

ನೋಡಿ "Personality’ ಪು. 69 

ನೋಡಿ ರವೀಂದ್ರರ ಗೀತಾಂಜಲಿ, ಸಂಖ್ಯೆ 67 ಮತ್ತು ಗ 

ನೋಡಿ. R. 5. Srivastava, Contemporary Indian Philo- 
sophy (Munshiram Manoharlal, 1965), Chapter on 
Tagore. 

ನೋಡಿ ರನೀಂದ್ರರ "ಸಾಧನಾ? ಪು. 47 


ರವೀಂದ್ರರು ದೇವರನ್ನು ಕುರಿತು ಹೇಳಿದ ಮಾತಿನಸ್ಲಿಲ್ಲ ಈ ಸಂಬಂಧೆ ಹೇ? 
ಬರಬರುತ್ತ ಹತ್ತಿ ಹಾರಕ ಟಿ ಕಂಡುಬಂದಿದೆ. ಕನಿನರರು ತಮ್ಮ ಬಾಳಿನಲಿ 
ಭಗವಂತನ ಲೀತೆಯನ್ನು ಕಂಡರು ; ಅದರೆ ಸುಖದಿಂದ ನಲಿದಂತೆ ದುಃ ಜಂತೆ ಬೆಂದು. 
ನಕ್ಕು ಕರೆದರೂ ತಾಯಿ, ಹೊಡೆದು ದೂಡಿದರೂ ತಾಯಿ, ಎಂದು ಮಗು ತಾಯೆ ॥ 
ಹೋಗುವಂತೆ ಬಾಳ ಎಲ್ಲ ಅವಸ್ಥೆಗಳಲ್ಲಿಯೂ ದೇವರನ್ನು ಸಮಾನಿಸಿದರು. 
ಜೀವ ಕರೆದೀತೆ ಎಂದು ದೈವ ಕಾದಿರುತ್ತದೆಯೆಂದು ಬಲ್ಲವರು ಹೇಳುವರು. ಠಾಕೂರಕೆ 
ಜೀನ ಹತ್ತಾರು ಸಲ ಕರೆಯಿತು, ಅದರ ದ್ಭವ ಅದಕ್ಕೆ ಓ ಎಂದು ಉತ್ತರ ಕೊಟ್ಟಿತ್ತು 
ದೇವರು ಎಂಬ ತತ್ವ ಸೃಸ್ಟಿಗೆಲ್ಲ ಒಂದೇ ಆದರೂ ಅದು ಒಂದೊಂದು ಚೇತನಕ್ಕೂ 
ಅದರ ಸ್ಥಿತಿಗನುಸಾರವಾಗಿ ಬೇರೆಯ ದೈವವಾಗುತ್ತದೆ. ಠಾಕೂರರ ದೈವ ಅವರ ಒಡೆ 
ನಾಡಿ ; ತನ್ನ ಸಿಂಹಾಸನವನ್ನುಳಿದು ಇವರ ಜೊತೆಗೆ ಆಡ ಬಂದಿರುವ ರಾಜ; ಇವರನ್ನು 
ಹಾಡ ಹೇಳಿ.ಸಂತೋಷಿಸುವ ಪ್ರಭು; ಇವರ ತಪು ಗಳನ್ನು ಮನ್ನಿಸುವ ಇವರ, ಗುಣಕ್ಕೆ 
ಮೆಚ್ಚುವ, ಸದಾ ಇವರನ್ನು ಹಿಡಿದು ಮೇಲಕ್ಕೆ ಎತ್ತುವ, ಸುಹೃತ್ತತ್ವ. ( ರನ್ನು 
೬ ರೀತಿ ಭಾವಿಸುವುದು ಸನಾತನ ಧರ್ಮದಲ್ಲಿ ಬಹು 'ಫೂರ್ವದ ict ಧ್ರದಾಯ. 


(ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ ಅವರ ರವೀಂದ್ರನಾಥ ಠಾಕೂರರು, 
ಎಂಬುದರಿಂದ ಉದ್ದ ಎತ ಪು. ೨೭೬-೨೭೭) 


ರ ಜತ ॥ 
ಕ್ವ 


ಆರ್‌. ಕೆ. ಸೋಮಶೇಖರ್‌ 


ಸಾಮಾಜಿಕ ಅರಣ್ಯ ಸಂವರ್ಧನೆ 


ಮಾನವನು ಭೂಮಿಯ ಮೇಲೆ ಹುಟ್ಟಿ ದಂದಿನಿಂದಲೂ ಅರಣ್ಯಗಳು ತೀವಗತಿ 


ಯಲ್ಲಿ ವಿನಾಶದ ಪಥದಲ್ಲಿ ಸಾಗುತ್ತಲೇ ಇವೆ; ಅದರೆ ಅರಣ್ಯ ಸಂಸತ್ತನ್ನು ಶೋಷಿಸ ವಲ್ಲಿ 


ಅವನ ತವಕ-ಕಾತರತಿ ಅರಣ್ಯವಿಲ್ಲಪ ಪ್ರಸಂಚದ ಭನಿಷ್ಯದ ಬಗ್ಗೆ ಯಾರಾದರೂ 
ಚಿಂತಿಸುವಂತೆ ಮಾಡಿದೆ ಮತ್ತು ಅರಣ್ಯಶೋಷಣೆಯನ್ನು ನಿಯೆಂತಿ)ಸಲು ಸರ್ಕಾರಗಳು 
ನಿಯಮ-ನಿರ್ಬಂಥೆಗಳನ್ನು ವಿಧಿಸಲೇಜೇಕಾಗಿದೆ. ಅರಣ್ಯಸಂಸತ್ತಿನ ನಾಶದಿಂದಾಗಿ 


'ವನ್ಯ ಜೀವಿಗಳಿಗೆ ಸಂಬಂಧಿಸಿದಂತೆ ತೀವ್ರ ಪರಿಣಾಮಗಳುಂಟಾಗುವ ಕಾರಣ ಪ್ರಪೆಂಚದ 


ಎಗ್ಸೆಡೆಗಳಲ್ಲಿ ವನ್ಯಜೀವಿಗಳು ಹಾಗೂ ಅರಣ್ಯ-ಇನವೆರಡನ್ನೂ ಸಂರಕ್ಷಿಸಲು ತೀವ್ರ 
ಪ್ರಯತ್ನಗಳನ್ನು ನಡೆಸಲಾಗುತ್ತಿ ಥೆ. ಅರಣ್ಯಸಂಪತ್ತಿನ ನಾಶದ ಪ್ರಭಾವವನ್ನು ಮಾನವ 
ಬಹು ಹಿಂಡೆಯೀ ಮನಗಂಡನಾದರೂ ಇಂದಿಗೂ ಈ ಉಸದ್ರವನ ಅನ್ರಿರ್ಬಂಧಿತವಾಗಿ 
ಮುಂದುವರಿಯುತ್ತಲೇ ಇದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಅರಣ್ಯಗಳನ್ನು ಉಸ್ಪೇಶ 
ಪೂರ್ವಕವಾಗಿ ಕಡಿಯಲಾಗುತಿ, ಡಿ; ಇಲ್ಲವೇ ನಗರಗಳು, ಸಟ್ಟಿಣಗಳು ಹಾಗೂ ಅಣೆ 
ಕಟ್ಟುಗಳ ನಿರ್ಮಾಣಕ್ಕಾಗಿಯೂ ಬೃಹತ ಮಾಣದಲ್ಲಿ ಅರಣ್ಯವನ್ನು ನಾಶಮಾಡಲಾಗು 
ತ್ತಿದೆ. 

ಅರಣ್ಯಇಲಾಖೆಯ: ಇತ್ತಿ ಚಿನ ನರದಿಯ ಪ್ರಕಾರ 1950ರಿಂದೀಚೆಗೆ ಪ್ರಸಂಚ 
ಥೆಲಿನ ಅರ್ಥ ಭಾಗ ಮರಗಳ: ನಾಶವಾಗಿದೆ. ಈ ಅಂಕಿ ಅಂಶಗಳು ಎಲ್ಲ ಪರಿಸರವಿಜ್ಞಾನಿ 


ಗಳಿಗೆ ಆತಂಕ ಉಂಟುಮಾಡಿದೆ. ಇದಕ್ಕೆ ಕಾರಣವೆಂದರೆ ಅರಣ್ಯಗಳು ಹವಾಮಾನ 


ವನ್ನು ನಿಯಂತ್ರಿಸುವಲ್ಲಿ ಪ್ರಧಾನ ಪಾತ್ರ ವಹಿಸುತ್ತವೆ ಹಾಗೂ ಅವು ಆಂತಿಕವಾಗಿಯೋ 
ಸಮಗ್ರವಾಗಿಯೋ ಮಳೆ ಬೀಳುವುದಕ್ಕೆ ಇರಣವಾಗಿವೆ. ಪ್ರಸಕ್ತ ದರದಲ್ಲಿಯೇ ಕಾಡು 
ಗಳನ್ನು ಕಡಿಯುತ್ತ ಹೋದಲ್ಲಿ ಈಗಿರುವ ಅರಣ್ಯದ ಶೇ. 40 ಭಾಗ ಕ್ರಿ.ಶ. 2000ದ 
ವೇಳೆಗೆ ನೆಲಸಮವಾಗಿ ಹೋಗುವುದು ಎಂದೂ ಈ ವರದಿ ಸೂಚಿಸಿದೆ, ಪ್ರಸಂಚದ 
ಪುರದ ತಲಾ ಬೆಳವಣಿಗೆ ದರವು ಹಾಲಿ ಇರುವುದಕ್ಕಿಂತ ಶೇ. 47 ಭಾಗ ಕಡಮೆಯಾಗು 
ವುದು. ಈ ಕೆಲವೆ ಕುತೂಹಲಕಾರಿ ಅಂಕಿ ಅಂಶಗಳನ್ನು ನೋಡಬಹುದು : 1982ರಲ್ಲಿ 
ಅರಣ್ಯವೃಕ್ಷಗಳನ್ನು ಪ್ರತಿ ನಿಮಿಷಕ್ಕೆ 14 ಹೆಕ್ಟೇರುಗಳಂತೆ ಕಡಿಯಲಾಯಿತು. ಪ್ರಪಂಚದ 


8 


| 


೫೮ ಮಾನವಿಕ ಕರ್ಣಾಟಕ $ 


ಸುಮಾರು 12 ರಿಂದ 15 ಬಿಲಿಯೆನ್‌ ಹೆಕ್ಟೇರುಗಳ ಅರಣ್ಯಗಳ ಪೈಕಿ ಸುಮಾರು 3.5 pi 
ಬಿಲಿಯನ್ನು ಹೆಕ್ಟೇರುಗಳನ್ನು ಕಡಿಯೆಲಾಗಿದೆ. ಸುಮಾರು 75 ಬಿಲಿಯೆನ್‌ ಟನ್‌ ಜೆ 
ಗಳಷ್ಟು ಉತ್ಪಾದನಾತ್ಮಕ ಮೇಲ್ಮಣ್ಣು ಕಳೆದ 75 ವರ್ಷಗಳಲ್ಲಿ ಸವೆತದಿಂದಾಗಿ ನಾಶೆ ತ 
ವಾಗಿದೆ. ಇನ್ನೂ ಕುತೂಹಲಕಾರಿಯಾದ ಅಂಶವೆಂದರೆ, ಅರಣ್ಯನಾಶ ಮುಂದುವರಿದಲ್ಲಿ " 
ಕ್ರಿ.ಶ. 2000ದ ವೇಳೆಗೆ ಭೂಮಿಯ ಹಸಿರಿನ ಪ್ರಮಾಣ ಕಡಿಮೆಯಾಗಿ ಇದರಿಂದ * 
ವಾತಾವರಣದಲ್ಲಿನ C೦, ನ ಪರಿಮಾಣ ಶೇ. 30 ಭಾಗ ಹೆಚ್ಚುತ್ತದೆ ಮತ್ತು ಈಗಿ £ 
ರುವ ಪ್ರಾಣಿಗಳು ಹಾಗೂ ಸಸ್ಯಪ್ರಭೇದಗಳಲ್ಲಿ ಸುಮಾರು ಶೇ. 15 ರಿಂದ 20 ಭಾಗ 
ನಾಶವಾಗಿ ಬಿಡುತ್ತವೆ. 54 
ಭೂಮಿಯ ಕನಿಷ್ಟ ಕ ಭಾಗವಾದರೂ ಅರಣ್ಯಗಳಿಂದ ಆವೃತವಾಗಿರಬೇಕು ಎಂದು ! 
ಭಾರೆತ ಸರ್ಕಾರ ಅರಣ್ಯನಿಯಮಗಳನ್ನು ಮಾಡಿದೆ. ಆದರೆ ಸದ್ಯದಲ್ಲಿ ಒಟ್ಟು ಪ್ರದೇಶದ 
ಶೇ. 10.7 ಭಾಗ ಮಾತ್ರ ಅರಣ್ಯಗಳಿಂದ ಆವೃತವಾಗಿದೆ. | 

ದುರದೃಷ್ಟವಶಾತ್‌ ಕರ್ನಾಟಕದ ಒಟ್ಟು ವಿಸ್ತೀರ್ಣದ ಶೇ. 15.6 ಭಾಗ 4 
ಮಾತ್ರ ಅರಣ್ಯಗಳಿಂದ ಆವೃತವಾಗಿದೆ. ಕೆಲವೇ ವರ್ಷಗಳ ಹಿಂದೆ. ಈ ಪರಿಮಾಣವು | 
ಶೇ. 21 ಭಾಗವಾಗಿತ್ತು. ಇದ್ದಕ್ಕಿದ್ದಂತೆ. ಈ ಪರಿಮಾಣ ಕಡಿಮೆಯಾಗುವುದಕ್ಕೆ | 
ಕಾರಣಗಳು -. ಮಾನವನಿಂದ ಅರಣ್ಯಗಳ ಶೋಷಣೆ ಹಾಗೂ ಅಣೆಕಟ್ಟು ಇತ್ಯಾದಿಗಳ 
ನಿರ್ಮಾಣ ಇವೇ ಆಗಿವೆ. 

ಅರಣ್ಯಸಂಸತ್ತನ್ನು ಪುನರ್‌ ರೂಪಿಸಲು ಕೋಟಿ ಗಟ್ಟಲೆ ಹಣವನ್ನು ವೆಚ್ಚ 
ಮಾಡಲಾಗುತ್ತಿದೆಯಾದರೂ ಈವರೆಗೆ ಪ್ರಾರಂಭವಾಗಿರುವ ಯೋಜನೆಗಳ ಪೈಕಿ ಹೆಚಿ 
ನವು ಸರಿಣಾಮಕಾರಿ ಫಲಿತಾಂಶಗಳನ್ನು ನೀಡಿಲ್ಲ. ಈ ಅಂಶವನ್ನು ಗಮನದಲ್ಲಿಟ್ಟು 
ಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಅರಣ್ಯಸಂಪತ್ತನ್ನು ಸುಧಾರಿಸಲು ' 
ಈಗ ತೀವ್ರ ಗಮನಹರಿಸುತ್ತಿವೆ. ಹಾಗಾಗಿ “ಉತ್ತಮ ಪರಿಸರವೇ ಉತ್ತಮ ಅರ್ಥ 
ವ್ಯವಸ್ಥೆ? ಎಂಬ ಬಗ್ಗೆ ತೀವ್ರವಾಗಿ  ಗಮನಹರಿಸಲಾಗುತ್ತಿದೆ. ನಾವು ಸ್ವಾತಂತ್ರ್ಯ 
ಚಳವಳಿಯ ಸಂಬಂಧದಲ್ಲಿ ಕೈ ಗೊಂಡಂತೆ, ಇಂದು ಅರಣ್ಯಸಂಸತ್ತನ್ನು ಸಂರಕ್ಷಿಸುವ 
ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಮಾನವ ತನ್ನ ಅಸ್ತಿತ್ವಕ್ಕೆ 
ತಾನೇ ಮಾರಕವಾಗಿ ಪರಿಮಿಸುತ್ತಾನೆ ; ಅದರ ನಾಶದೊಡನೆ ಅವನ ಸರ್ವನಾಶವೂ 
ಆದೀತು. 

ಈ ಅಂಶಗಳ ಬೆಳಕಿನಲ್ಲಿ "ಸಾಮಾಜಿಕ ಅರಣ್ಯಸಂವರ್ಧನೆ'ಯ ಬಗ್ಗೆ ತೀವ್ರ 
ಗಮನ ಹರಿಸಲಾಗಿದೆ. ಭಾರತದಲ್ಲಿ ಶೇ. 60 ಕ್ಕಿಂತ ಹೆಚ್ಚು ಭಾಗ ಜನರು ಇಂಧನ 
ಕ್ಕಾಗಿ ಮರವನ್ನೇ ಅವಲಂಬಿಸಿರುವರು ; ಹಾಗಾಗಿ ಹೆಚ್ಚುತ್ತಿ ರುವ ಜನಸಂಖ್ಯೆಯ ಅಗತ್ಯ 
ಗಳನ್ನು ಪೂರ್ಸೆ ಸಲು ಸಾಕಷ್ಟು ಸೌದೆ (ಉರುವಲು) ಸರಬರಾಜು ಮಾಡಬೇಕು. ಕೃಷಿಗೆ 
ಸಂಬಂಧಿಸಿದ ರಾಷ್ಟ್ರೀಯ ಆಯೋಗ ದೇಶದ ಉರುವಲಿನ ಆಗತ್ಯುವನ್ನು ಈ ಮುಂದಿ 
ನಂತೆ ಅಂದಾಜು ಮಾಡಿದೆ : 


ಸಾಮಾಜಿಕ ಅರಣ್ಮ ಸಂನರ್ಧನೆ ಆ 


ಮಿಲಿಯನ್‌ ಘನವಿಸನಾಟಿರುಗಳು 


ಕ್ರಿ.ಶ. 1970 
೫ ೫515 ಗ 
ಹ 1930 ಶು 
೫. 21985 0 
» 2000 ಜು. 


ಈ ಅಗತ್ಯಗಳೊಡನೆ ಹೋಲಿಸಿದಲ್ಲಿ 1975 ರಲ್ಲಿ ಅರಣ್ಯದಿಂದ ಬಂದ ಸೌದೆಯ 
' ಉತ್ಪಾದನೆಯು ಕೇವಲ 20 ಮಿಲಿಯನ್‌ ಘ, ನೂ.ಗಳಾಗಿತ್ತು. ಈ ಕೊರತೆಯನ್ನು 
ಖಾಸಗಿ ಅರಣ್ಯಗಳು, ಕೃಷಿ ಭೂಮಿಯಲ್ಲಿನ ಮರಗಳು, ಸರ್ಕಾರಿ ಜಮಿನಾನುಗಳು, 
ಅರಣ್ಯಗಳಿಂದ ಕೊಳ್ಳೆ ಇತ್ಯಾದಿ ದಾಖಲಾಗದ ಮೂಲಗಳಿಂದ ಹಾಗೂ ಬೆರಣಿಯ 
ಬಳಕೆಯಿಂದ ನೀಡಲಾಗುತ್ತಿದೆ. 
ಸಣ್ಣ ಪಟ್ಟಣಗಳು ಮತ್ತು ನಗರಗಳ ಸುತ್ತ ಸಣ್ಣ ಅರಣ್ಯಗಳನ್ನು ಬೆಳೆಸ್ಕಿ ಆ 

ನಿರ್ದಿಷ್ಟ ಕ್ಷೇತ್ರದ ಜನತೆಯ ಅಗತ್ಯತೆಗಳನ್ನು ಪೂಗ್ಗಿಸುವುದನ್ನು ಪ್ರಧಾನ ಧ್ಯೇಯ 
ವಾಗಿರುವ ಕಾರ್ಯಯೋಜನೆ ಸಾಮಾಜಿಕ ಅರಣ್ಯ ಸಂವರ್ಧನೆಯ ಯೋಜನೆಯಾಗಿದೆ. 
. ಜೊತೆಗೆ, ನಿನಾಶದ ಸುಳಿಗೆ ಸಿಕ್ಕಿರುವ ಕೆಲವು ಮುಖ್ಯ ಸಸ್ಯಗಳನ್ನು ಉಳಿಸಿಕೊಳ್ಳುವುದು 
ಸಹ ಈ ಕಾರ್ಯಯೋಜನೆಯಂದ ಸಾಧ್ಯ. ಇಂಥ ಒಂದು ಪ್ರಯತ್ನವನ್ನು ಕರ್ನಾಟಕ 
ದಲ್ಲಿ ಮಾಡಲಾಗುತ್ತಿದೆ. ವಾಸ್ತವವಾಗಿ ಕರ್ನಾಟಕದಲ್ಲಿ 1975 ರಲ್ಲಿ ಉರುವಲಿನ 
ಅಗತ್ಯ 3 ಮಿಲಿಯೆನ್‌ ಟನ್‌ಗಳಾಗಿದ್ದು ಉರುವಲಿನ ಒಟ್ಟು ಉತ್ಪಾದನೆಯು 1.2 
ಮಿಲಿಯನ್‌ ಟನ್‌ಗಳಾಗಿತ್ತು ; ಈ ಅಗತ್ಯವು ಕಿ.ಶ. 2000ದ ವೇಳೆಗೆ 6 ಮಿಲಿ 
ಯನ್‌ ಟನ್‌ಗಳಾಗಬಹುದು ಎಂದೂ ಅಂದಾಜುಮಾಡಲಾಗಿದೆ. ಆದ್ದರಿಂದ ಬೃಹತ್ರ 
ಮಾಣದಲ್ಲಿ ಉರುವಲಿನ ಪ್ಲಾಂಟೇಷನುಗಳನ್ನು ಬೆಳೆಸಲು ಈಗಿನಿಂದಲೇ ಕಾರ್ಯಕ್ರಮ 
ಕೈಗೊಳ್ಳ ಬೇಕಾಗಿದೆ. ಕ 

ಕರ್ನಾಟಕದ ಅರಣ್ಯ ಇಲಾಖೆಯು ಲಭ್ಯವಿರುವ ನಿಧಿಗನುಗುಣವಾಗಿ ಪ್ರತಿವರ್ಷ 
25.000 ಹೆಕ್ಟೇರುಗಳಲ್ಲಿ ಉರುವಲು ಪ್ಲಾ ಂಟೀಷನುಗಳನ್ನು ಬೆಳೆಸುತ್ತಿದೆ. ಮುಂಬರುವ 
ವರ್ಷಗಳಲ್ಲಿ ಉರುವಲಿನ ಬಿಕ್ಕಟ್ಟನ್ನು ನಾವು ಎದುರಿಸಬೇಕಾದಲ್ಲಿ ಈ ಸರಿಮಾಣವನ್ನು 
ಪ್ರತಿ ವರ್ಷ ಒಂದು ಲಕ್ಷ ಹೆಕ್ಟೇರುಗಳಿಗೆ ಹೆಚ್ಚಿ ಸಬೇಕಾಗುವುದು. ಪ್ರಸಕ್ತ ಪಂಸ್ಥಿತಿ 
ಯನ್ನು ಸುಧಾರಿಸಲು ಈ ಮುಂದಿನ ಸಲಹೆಗಳನ್ನು ಮಂಡಿಸಲಾಗಿದೆ : 

| ಮುಂದಿನ ಎಲ್ಲ ಅರಣ್ಯವೃದ್ಧಿಯ ಕಾರ್ಯಯೋಜನೆಗಳಲ್ಲಿ ಜನತೆಗೆ ಶಿಕ್ಷಣ 
ನೀಡಿ ಅವರು ಅದರಲ್ಲಿ ಸಕ್ರಿಯವಾಗಿ ಪಾಲ್ಲೊ ಳುವುದು ಅತ್ಯಗತ್ಯ. 
ಂಡೆ ಅರಣ್ಯಸಂವರ್ಧನೆಯು ಕೇವಲ ಅರಣ್ಯ ಇಲಾಖೆಯ ಹೊಣೆ 
ಜನತಾ ಚಳನಳಿಯಾಗಬೇಕು. ಭವಿಷ್ಯದಲ್ಲಿ ಅರಣ್ಯ 
ಸ್ವರೂಪದಲ್ಲಿ ಪ್ರವೇಶಿಸಬೇಕು ಮತ್ತು 


2 ಇನ್ನು ಮು 
ಗಾರಿಕೆವಾಗಿಯೇ ಉಳಿಯದೆ 
ಸಂವರ್ಧನೆಯು ಕೃಷಿ ಕ್ಷೇತ್ರವನ್ನು ತೀವ್ರ 


೬೦ ಮೂಾನನಿಕೆ ಕರ್ಣಟಿಕೆ 


HY ಡದ ra 


ಜನಕೆಯ ಮುನದಲ್ಲಿ ಅರಣ್ಯ ಸಂವರ್ಧನೆ ಕೃಷಿಯ ಸಾಕುತಾಯಿಯೇ ವಿನಾ ಅದರ * 


ದಾಸಿಯಲ್ಲ ಎಂಬ ಅಂಶ ಬೇರೂರುವಂತೆ ಮಾಡಬೇಕು. ಕೃಷಿಭೂಮಿಯಲ್ಲಿ ಹಾಗೂ 
ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಅರಣ್ಯಸಂವರ್ಧನೆಯ ತೀವ್ರ ಕಾರ್ಯಕ್ರಮದಿಂದ ಈ ಗುರಿ 
ಸಾಧನೆಯಾಗುವುದು. 

ಬೃಹತ್ರ್ರಮಾಣದಲ್ಲಿ ಈ ಗಿಡ ನೆಡುವ ಕಾರ್ಯಯೋಜನೆಯು ಯಶಸ್ವಿಯಾಗು 
ಮತೆ ಮಾಡಲು ಸರ್ಕಾರ ಜನತೆಗೆ ಈ ಮುಂದಿನ ಪ್ರೋತ್ಸಾಹಕೆ ಅಂಶಗಳನ್ನು 
ನೀಡಿಡೆ : 

| ಕರ್ನಾಟಕದಲ್ಲಿ ಗಿಡಗಳನ್ನು ನೆಡಲು ಸುಮಾರು. 75 ಲಕ್ಷ ಹೆಕ್ಟೇರುಗಳ 
ಗೋಮಾಳ ಮತ್ತಿತರ ಬಗೆಯ ಪ್ರದೇಶ ಲಭ್ಯವಿವೆ ಎಂದು ಅಂದಾಜು “ಮಾಡಲಾಗಿದೆ. 
ಹಂತೆಹಂತವಾಗಿ ಗಿಡಮರಗಳನ್ನು ನೆಡಲು ಈ ಜಮಾನುಗಳನ್ನು ಅರಣ್ಯ ಇಲಾಖೆಗೆ 
ವರ್ಗಾಯಿಸುವಂತೆ ಸರ್ಕಾರ ಆಸೇಶ ನೀಡಿದೆ. ಇದಕ್ಕೆ ಸಂಬಂಧಿಸಿದಂತೆ ಸ್ಫಳೀಯ 
ಗ್ರಾಮಸಂಚಾಯತಿಯ ಸಹಕಾರ ಪಡೆಯಲಾಗುತ್ತಿದೆ. ಈ ಮರಗಳಿಂದ ಲಭ್ಯವಾಗುವ 
ಉತ್ಸನ್ನದ ಶೇ. 50 ಭಾಗವನ್ನೇ ಮುಂದೆ ಗ್ರಾಮಸಂಚಾಯತಿಗಳಿಗೆ ನೀಡಲಾಗುವುದು: 


2 ಗಿಡಮರಗಳನ್ನು ನೆಡಲು ಜಲಾಶಯಗಳು ಮತ್ತು ಕೆರೆಕಟ್ಟೆಗಳ ಮುಂಗಕಿ 


ಸ್ರದೇಶದಲ್ಲಿ ಸುಮಾರು 40,000 ಹೆಕ್ಟೇರುಗಳಷ್ಟು ಲಭ್ಯವಿದೆ ಎಂದು ಅಂದಾಜು 
ಮಾಡಲಾಗಿದೆ. ಈ ಪ್ರೆಸಂಗದಲ್ಲಿಯೊ ಗ್ರಾಮಪಂಚಾಯಿತಿಗಳು. ಒದಗಿಸುವ 
ಸೌಕರ್ಯ- ಸೌಲಭ್ಯಗಳನ್ನು ಉಸಯೋಗಿಸಿಕೊಂಡು, ಹುಟ್ಟುವಳಿಯ ಶೇ. 50 ಭಾಗ 
ವನ್ನು ನೀಡಲಾಗುತ್ತದೆ. 

3 ಕರ್ನಾಟಕದಲ್ಲಿ ಸುಮಾರು 32,000 ಕಿ.ಮಾ.ಗಳ ರಾಷ್ಟ್ರೀಯ ಹೆದ್ದಾರಿ, 
ರಾಜ್ಯ ಹೆದ್ದಾರಿ, ಮತ್ತು ಜಿಲ್ಲಾ ರಸ್ತೆಗಳಿವೆ. ಈ ರಸ್ತೆಗಳ ಇಕ್ಕೆಲಗಳಲ್ಲಿ ಲೋಕೋಪಸ 


ಯೋಗಿ ಇಲಾಖೆಯ ನೆರವಿನಿಂದ ಮರೆಗಳನ್ನು ನೆಡಲಾಗುವುದು. ಅಂಥ ಗಿಡಮರಗಳ: 


ಸಂರಕ್ಷಣೆಯು ಸಮಸ್ಯೆಯಾಗಿರುವುದರಿಂದ ಪ್ರಯೆತ್ನಾರ್ಥವಾಗಿ ನೆಕೆಯ ಜಮಿಾಾನುಗಳ 
ವರಿಗೆ ಪಟ್ಟಿಗಳನ್ನು ನೀಡಲು ಯೋಜಿಸಲಾಗಿದೆ. 

4 ಗಿಡಮರಗಳನ್ನು ನೆಡಲು ಸುಮಾರು 1600 ಕಿ.ನಾಾ. ಕಾಲುವೆ ದಡಗಳು 
ಲಭ್ಯವಿವೆ, ಇಲ್ಲಿಯೂ ಸಹ ನೆರೆಯ ಭೂಹಿಡುವಳಿದಾರರಿಗೆ ಪಟ್ಟಿ ನೀಡಲು ಯೋಜಿಸ 
ಲಾಗಿದೆ. 

5 ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕ ಉದ್ಯಮಗಳಿಗೆ ಸೇರಿದ ವಿಶಾಲಕ್ಷೇತ್ರಗಳು 
ಇವೆ. ಅಂಥ ಬಯಲುಗಳಲ್ಲಿ ಅರಣ್ಯ ಇಲಾಖೆ ಗಿಡ ಮರಗಳನ್ನು ನೆಡುವುದು. ಬರುವ 
ಹುಟ್ಟುನಳಿಯನ್ನು 50 : 50 ರುತೆ ಹಂಚಲಾಗುನುದ್ದು 

6 "ಒಂದು ಮಗುವಿಗೆ ಒಂದು ಮರ' ಎಂಬ ಪ್ರಧಾನಿಯವರ ನಿರ್ದೇಶನದಂತೆ 
"ಶಾಲಾ ಅರಣ್ಯಗಳನ್ನು ' ಬೆಳೆಸಲು ರಾಜ್ಯದಲ್ಲಿನ ಪ್ರತಿಯೊಂದು. ಶಾಲೆಗೆ 2 ಹೆಕ್ಟೇರು 
ಜನಿನಾನನ್ನು ನೀಡಲು ಯೋಜಿಸಲಾಗಿದೆ. 


ಸಾಮಾಜಿಕ ಅರಣ್ಯ ಸಂನರ್ಧನೆ ೬೧ 


ನ | ಕರ್ನಾಟಕದಲ್ಲಿ ಸುಮಾರು 20 ಲಕ್ಷ ಹೆಕೆ ಕ್ಟೇರುಗಳಷ್ಟು ಸೀಮಾಂತ ಕೃಷಿ 
ಭೂಮಿ ಲಭ್ಯನಿದೆ ಎಂದು ಅಂದಾಜು ಮಾಡಲಾಗಿದ್ದು. ಇದನ್ನು HE ಗಿ ಫಿ 
ವಲು ಹಾಗೂ ಮೇವು ನೀಡುವ ವ ಕ್ಷ ಸಂವರ್ಧನೆಗೆ ಉಸಯೋಗಿಸಿಕೊಳ್ಳ ಬಹುದು. 

ಎಗ್ಗಿಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ಪ್ಲಾಂಟೇಷನುಗಳನ್ನು ಜೆಳೆಸುನ ಸಲುವಾಗಿ 
ಆಸಕ್ತ ಕಾದ ಸಾರ್ವಜನಿಕರಿಗೆ ಹಾಗೂ ಇತರ ಖಾಸಗಿ RANE ನಲಯದ 
ಉದ್ಯಮಗಳಿಗೆ ಉಚಿತವಾಗಿ ಸಸಿಗಳನ್ನು ಮಿಲಿಯ ಗಟ್ಟಲೆ ನೀಡಲೂ ಯೋಜಿಸಲಾಗಿದೆ. 
1981-82ರಕ್ಲಿಯೇ ಸುಮಾರು 50 ಮಿಲಿಯನ್‌ ಸಸಿಗಳನ್ನು ಉಚಿತವಾಗಿ ನೀಡ 
' ಲಾಯಿತು ಮತ್ತು ಮುಂಬರುವ ಸಾಲಿನಲ್ಲಿ ಸುಮಾರು 100 ಮಿಲಿಯೆನ್ನು ಸಸಿಗಳನ್ನು 
ನೀಡಲು ಯೋಜಿಸಲಾಗಿದೆ. ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹಕರ ಅಂಶಗಳ ಪೈಕಿ 
ಇದೂ ಒಂದಾಗಿವೆ. ಸಸಿಗಳನ್ನೂ ಬೆಳೆಸುವ ಸಲುವಾಗಿ ಹಲವಾರು ಸ್ಥಳಗಳಲ್ಲಿ ಸಸ್ಯ 
ನರ್ಸರಿಗಳನ್ನು ಬೆಳೆಸಲಾಗಿದೆ. ಈನರೆಗೆ ಸಾರ್ವಜನಿಕರು, ಹಾಗೂ ರೈತರಿಂದ ಈ 
ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯೆ ಪ್ರೋತ್ಸಾಹದಾಯಕವಾಗಿದೆ. ಜೊತೆಗೆ ಸ್ವಯಂಸೇವಾ 
ಸುಘಗಳು ಹಾಗೂ ವಿನಿಧ ಸಂಸ್ಥೆಗಳ ಮಕ್ಕಳು ಮತ್ತು ಯುವಕರು ತಾವೇ ಈ ಬೃಹತ್‌ 
ಕಾರ್ಯ ಕ್ರ ಮದಲ್ಲಿ ಪಾತ್ಗೊ ಳ್ಳು ತ್ತಿದ್ದಾ ರೆ. ನಮ್ಮ ರಾಜ್ಯ ಕಳೆದುಕೊಂಡ ತನ್ನ ಸ್ಕಾ ಸ 
- ಕೀರ್ತಿ ಗಳನು ಮುಂಬರುವ. ವರ್ಷಗಳ ಮರಳಿ ಪಡೆಯುವುದೆಂದು ಹೋ 


ಅರಣ್ಯ ಒಂದು ಪುಟ್ಟ ಪ್ರಪಂಚ, ಅಲ್ಲಿ ನಿರಂತರ ಹುಟ್ಟು, ಬೆಳವಣಿಗೆ, ಸಾವು ' 
ಎಂಬ ಆವರ್ತನ ನಡೆದೇ ಇದೆ. ಸಾಮಾನ್ಯವಾಗಿ ಉಷ್ಣ ವಲಯದಲ್ಲಿ ಮುಂಗಾರು ವಳೆ 4 
ಪ್ರಾರಂಭವಾಗುತ್ತಲೇ ಬೀಜೋತ್ಪತ್ತಿ ತೊಡಗುವುದು. ಸಮಶೀತೋಷ್ಣ ವಲಯದಲ್ಲಿ * 
ಮಾಗಿ ಕಾಲದಲ್ಲಿ ಬೀಜೋತ್ಪತ್ತಿ ಆಗುವುದು. ಫಲಗಳೂ ಬೀಜಗಳೂ ತಾಯಿ ಮರದಿಂದ ¥ 
ದೂರ ಪ್ರದೇಶಗಳಿಗೆ ತೆರಳಿ ಅಲ್ಲಿ ನೆಲೆಸಲು ತಕ್ಕ ಉಪಾಯಗಳನ್ನು ನಿಸರ್ಗವೇ ನಿರ್ಮಿ ' 
ಸಿದೆ. ಹಣ್ಣು ಬಿರಿದು ಬೀಜ ದೂರಕ್ಕೆ ಸಿಡಿಯಬಹುದು. ಗಾಳಿ, ನೀರು, ಹಕ್ಕಿ, ಮೃಗೃ ಕ್ಕೆ 
ಮನುಷ್ಯ ಎಂಬ ಕಾರಣಗಳ ಮೂಲಕ ಬೀಜಗಳು ಬಲು ದೂರ ಒಯ್ಯಲ್ಪಡುವುವು. 3 
ಇಂಥ ಬೀಜಗಳು ಅನುಕೂಲ ಸನ್ನಿವೇಶದಲ್ಲಿ ಮೊಳೆತು ಗಿಡಗಳಾಗುತ್ತದೆ. ಹೊಸ * 
ಪರಿಸರಕ್ಕೆ ಹೊಂದಿಕೊಂಡು ಮರು ಹುಟ್ಟಿನಿಂದ ಒಂದು ನೂತನ ವನಸ್ಪತಿ ಕೇಂದ್ರವನ್ನೇ 
ಸ್ಥಾನಿಸುತ್ತ ವೆ. ಇಂಥ ಬೆಳವಣಿಗೆಯಲ್ಲಿ ಬೆಳಕು, ಗೊಬ್ಬರ, ಗಾಳಿ, ನೀರು ಇವುಗಳಿಗಾಗಿ 1 


ನಿರಂತರ ಸ್ಪರ್ಧೆ ಇದ್ದೇ ಇದೆ. 


೫. 


(ಕನ್ನಡ ವಿಶ್ವಕೋಶ, ಸಂಪುಟ ಒಂದು, ಪು. ೪೪೭) 


ಟ್‌ kA: 
ಕಾ ಧಾಡ್‌ ಗ? SAN ೪೬ 1೪. ಕ ಕೂ ಅಹಾ ಲಾ: 


AES pep ರಗಳ ರಾ ಇತ 


ಸಜ ಗೌ ಅಕಿ ENE, ಇಡೆ ಟಬ ಯ 


pe 
೪ 
4 
ಡೆ 
he 
% 
4 
ಓ. 
ಇ 


ಜಿ. ಎನ್‌. ಕುಂದರಗಿ 


ಭಾರತೀಯ ತತ ಶ್ರ್ವಶಾಸ್ತ್ರೃ ದ ತಿರುಳು 


ತತ್ತ್ವಶಾಸ್ತ್ರವು ಜೀವನದ ಸಮಗ್ರತೆಯ ಸಾರಾಂಶ ದೃಷ್ಟಿ (Synoptic 
vision) ಎಂದು ಗ್ರೀಕ್‌ ತತ್ತ್ವಜ್ಞಾನಿಯಾದ ಪ್ಲೇಟೋ ಉಸುರಿದ. ಅದು 
ಜೀವನದ ಆದರ್ಶ ದೋಕವನ್ನು ವಿನೇಚಿಸುವದು, ನೈತಿಕ ಸಾಮಾಜಿಕ ಮತ್ತು ರಾಜ 
ಕೇಯ ಮುಖಗಳನ್ನು ಕುರಿತು ಚರ್ಟಿಸವರೊದು ಆತ ಅಭಿಪ್ರಾಯಸಟ್ಟ. 

ತತ್ತ್ವಶಾಸ್ತ್ರವ್ರೆ "ಜ್ಞಾನದ ಸಮೀಕ್ಷಣೆ' (Criticism of Cio 
"ಎಂದು ಇಮ್ಯಾನ್ಯುಯಲ್‌ ಡ್‌ ಸಾರಿದರು. ಕಾಂಟಿರಿಗಿಂತ ಪೂರ್ವದಲ್ಲಿದ್ದ 
ಡೇಕಾರ್ಟ, ಸ್ಪಿನೋರುೂ, ಲೈಬ್‌ನಿರುರ್‌ ಈ ತತ್ತ್ವಜ್ಞರು ಜ್ಞಾನ ಸಂಗ್ರಹದಲ್ಲಿ 
ಉತ್ಪತ್ತಿಯೆಲ್ಲಿ ಬುದ್ದಿ ಸ ವಿಚಾರವನ್ನು ಕ ಎತ್ತಿ ಹಿಡಿದಿದ್ದರು. 
ಅನಂತರ ಬಂದ ಲಾಕ್‌, ಬರ್ಕ್ಲಿ ಹ್ಯೂಮ್‌ ಎಂಬವರು ಜ್ಞಾ ನದಲ್ಲಿ ಉತ್ಪತ್ತಿ ಯಲ್ಲಿ 
ಇಂದ್ರಿಯ ಅನುಭವವನ್ನೇ ಒತ್ತಿ ಹೇಳಿದ್ದರು. ಕಾಂಟರು ಎರಡೂ ವಿಚಾರಗಳನ್ನು 
ಸಮನ್ವಯಿಸಿ ಜ್ಞಾನಸ ಸಸಾಧನೆಯಲ್ಲಿ ನಿಚಾರಗಣ್ಯ ಅನುಭವವನ್ನು ಡ್‌ 
affairs” ತೆರೆದು ತೋರಿಸಿದರು. 

ಭಾರತೀಯರಿಗೆ ತತ ತ್ತ್ವಜ್ಜಾ ನವು ಬರಿಯ ಬೌದ್ಧಿ ಕ ವಿಶ್ಲೇಷಣೆಯಾಗಲಿಲ್ಲ. ಅದು 
ಜೀವನದ ಸಾರ ಸರ್ವಸ್ವವಾಯಿತು. ಅವರು ಅನುಭನನನ್ನು ಇಂದ್ರಿಯೆಗಳಿಗೆ ಮಾತ್ರ 
ಸೀಮಿತಗೊಳಿಸಲಿಲ್ಲ. ಅತೀಂದ್ರಿಯ ಅನುಭೂತಿಯನ್ನು intuitive realizat- 
jon) ಒತ್ತಿ ಹೇಳಿದರು. ಬ್ರಹ್ಮ ಮತ್ತು ಆತ್ಮ ತತ್ತ್ವಗಳನ್ನು ಪ್ರತಿಪಾದಿಸಿದರು. 


೧ 


ಭಾರತೀಯ ತತ್ತ್ವಶಾಸ್ತ್ರ ನೆಂದರೇನು ? | 

"ಭಾರತೀಯ ತತ್ತ್ವಶಾಸ್ತ್ರ' ಈ ಸದ ಸಮುಚ್ಚಯ ಸಡ್‌- ದರ್ಶನಗಳು, 
ಚಾರ್ನಾಕ, ಜೈನ, ಬೌದ್ಧ ತತ್ತ್ವಗಳು ಹಿನ್ನೆಲೆಯೆಲ್ಲಿ ವೇದಗಳು, ಉಪನಿಷತ್ತುಗಳು, 
ಭಗನದ್ದೀತೆ, ಮನುವಿನ ವಾತ - ಇತ್ಯಾದಿಗಳನ್ನು ಒಳಗೊಂಡಿದೆ. ಇತ್ತೀಚೆಗೆ 


೬೪ ಮಾನವಿಕ ಕರ್ಣಾಟಕ 


ನ ಮಹರ್ಸಿಗಳ ವಿಚಾರಧಾರೆ, ಸರ್ವಪಲ್ಲಿ ರಾಧಾಕೃಷ್ಣ್ಣನ್‌ರವರ ಆತ್ಮ ತತ್ವ, 


ಪ್ರೊ. ಕೆ. ಸಿ. ಭಟ್ಟಾಚಾರ್ಯರ ತತ್ತ್ವ, ರಮಣ ಮಹರ್ಷಿಗಳ ದರ್ಶನ, ಡಾ. 6ಜಿ | 
ಸೆಂಟ್‌, | ಕೃಷ್ಣ | ಮೂರ್ತಿಯವರ ತತ್ತ್ವಪ್ರಣಾಲಿ- ಇವುಗಳನ್ನೂ ಒಳೆಗೊಂಡಿದೆ. 


A ತತ್ತ ಎಶಾಸ್ತ್ರದ ಈ ವಿವಿಧೆ ಧಾರೆಗಳನ್ನು "ದರ್ಶನ'ಗಳೆಂದು ಎ pt 


ವದು ವಾಡಿಕೆ. ದೃಕ್‌, ವ ೈಶ್‌, ಪಶ್ಯ ತಿ ಪ್ರತ್ಯಕ್ಷವಾಗಿ ಕಾಣುವುದು, ನೋಡುವುದು, ' 


ವಟ ನಮ್ಮ ಪ್ರಾ ಜೇನ ಖಯಸಿಪುಂಗವರು, "ದೃಷ್ಟಾರ'ರು. ಅವರು 
ತಮ್ಮ ಆ ಪ್ರಜ್ಞೆ ಯಲ್ಲಿ ಕಂಡು ಅನುಭವಿಸಿದ ತತ್ತ್ವ ಮಾಲಿಕೆಗಳೇ ಇವು ಆಗಿರುವುದ ' 


ಹದ ಉಷೆ ದು ಕರೆಯುವರು. ಅವು pi ನಿಚಾರಮಾಲಿಕೆಗಳಲ್ಲ, ಅನು ' 


ಸೈ 


ಭೂತಿಯ ಸ್ಫುರಣೆಗಳು (intuitive flashes). ಅಂತಃ ಃಸ್ಫೂರ್ತಿಯಲ್ಲಿ ಉಗಮ ' 


ಗೊಂಡೆ ಈ ದರ್ಶನಗಳನ್ನು ನಂತರ ವಿಚಾರದ ಚೌಕ ಬ್ರನಲ್ಲಿ ಹೆಣೆದು ನಮ್ಮ ಮುಂದಿ ' 
ಟ್ರಾ ತತ್ತ್ವಶಾಸ್ತ್ರದ ಬೇಕಿ ಬೇರೆ ಸಿದ್ಧಾಂತಗಳೆಂದು pl RE 

ಸಾಂ 'ಪ್ರದಾಯಿಕವಾಗಿ ಈ ಸಿದ್ಧಾ ೦ತಗಳನ್ನು “ಆಸ್ತಿಕ ದರ್ಶನ' 
"ನಾಸ್ತಿಕ ದರ್ಶ ನೌ ಗಳೆಂದು ಹಿಂಗಡಿಸಬ್ಟಹ ಥು. “ಆಸ್ತಿಕ ದಶ ೯ನ'ದ A 


ನ್ಯಾಯ, ವೆ ಶೇಕ ಕೆ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸಾ ಮತ್ತು ವೇಧಾಂತಗಳ 


೪ 


ಬರುತ್ತವೆ. ಇವು ವೇದಗಳ ಅಧಿಕಾರವನ್ನು ಒಪ್ಪಿ ಕೊಂಡು ಅವುಗಳಿಗೆ ಮನ್ನಣೆಯನ್ನು 
ಕೊಡುತ್ತವೆ. ಮೀಮಾಂಸಾ ಮತ್ತು RL ವೇದಗಳ ಆಧಾರದ ಮೇಲೆಯೇ 
ನಿಂತಿವೆ. ಕರ್ಮಕಾಂಡವನ್ನು ಮೀಮಾಂಸಕರು ವೇದಗಳ ಆಧಾರದ ಮೇಲೆಯೇ ಹೇಳಿ 
ದಕ್ಕಿ ಬ ಬ್ರಹ್ಮ ತತ್ತ್ವವನ್ನು ಅಥವಾ ಭಗವಂತನನ್ನು ಕುರಿತು ವೇದಾಂತಿಗಳು ಮಾತ ' 
ನಾಡುವಾಗ ವೇದ ಫ್ರಾಮಾಣ್ಯವೆ' ಅವರಿಗೆ ಮಹತ್ವ. ಎದ್ದು. ನ್ಯಾಯ ವೈಶೇಷಿಕ, 
ಸಾಂಖ್ಯ ಮತ್ತು ಯೋಗ ಸ್ವತಂತ್ರ ವಿಚಾರದ ಮೇಳೆ. Fy ಸಿದ್ಧಾಂತೆಗಳನ್ನು ಹೆಣೆ 


ದರೂ ವೇದಗಳಿಗೆ ಅವ್ರೆ hice. ವೇದಾರ್ಥವನ್ನು “ಕಾರನ ಮೂಲಕ ತಿಳಿ 


ಯಲು ಅವು ಪ್ರಯತ್ನಿಸುತ್ತವೆ. 

ಸುತಸ್ಯ ಜೈನರು, ಬೌದ ರು ವೇದ ಪ್ರಮಾಣವನ್ನು ಒಪ್ಪಿಕೊಳ್ಳು ವು 
ದಿಲ್ಲ. ವೇದಗಳಿಗೆ ಅವ್ರ ನಿರೋಧವಾಗಿರುವುದರಿಂದ ಅವಳಿಗೆ ನಾಸಿಕ ದರ್ಶನ' ಮೊಟ 
ಹೆಸರು. ಆದರೂ ವರ್ಧೆಮಾನ ವ. ಹಾವೀರ ಹಾಗೂ ಬುದ್ಧನ ಅನುಭನಗಳ ಮೇಲೆ 
ಜೆನ ಮತ್ತು ಬೌದ್ಧ ದರ್ಶನಗಳು ನಿಂತಿವೆ. 


ಬೇರೆ ಬೇರೆ ನಿಚಾರ ಪಥಗಳು : ಸಮಗ್ರತೆ ಮತ್ತು ವೈವಿಧ್ಯತೆ 


ಭಾರತೀಯ ತತ್ವ ಶಾಸ್ತ್ರ ದಲ್ಲಿ ಬರುವ ಸಮಗ್ರತೆ ಮತ್ತು ವೈವಿಧ್ಯತೆ ಯಾರನ್ನಾ 
ದರೂ ಬೆರಗುಗೊಳಿಸುನುತವತ್ರ ಇಲ್ಲಿ ವಾಸ್ಮವವಾದ್ಕ ಆದರ್ಶವಾದ, ಬಹುತತ್ತ್ವ 
ವಾದ, ಏಕತತ್ತ್ವವಾದ, ದ್ವಿ-ತತ್ತ ವಾದ, ಎಲ್ಲ ಇನೆ. ಚಾರ್ವಾಕರು ಭೌತತತ್ವ ನಾನ 


, 
ಗೂ | 
' 


| 
| 


ತ 


ಭಾರತೀಯ ತತ್ತ್ವಶಾಸ್ತ್ರದ ತಿರುಳು ೬೫ 


— 


ಗಳು. ಭೂಮಿ ನೀರು, ಬೆಂಕಿ ಮತ್ತು ಗಾಳಿ ಈ ಮೂಲತತ್ತ ವಗಳಿಂದಲೇ ಜಗ 
ತ್ತನ್ನು ಮತ್ತು ವ್ಯಕ್ತಿಯನ್ನು ವಿವರಿಸುವರು. . ಅವರಿಗೆ ಪ್ರತ್ಯಕ್ಷವೊಂದೇ ಪ್ರಮಾಣ. 

ನೈೈೆಯಾಯಿಕರು ವಾಸ್ತವವಾದಿಗಳು. ಬಹುತತ್ತ್ವವಾದಿಗಳುು, ಸಸ್ತಪದಾರ್ಥ 
ಗಳನ್ನು--ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ 
ಅಂತಿಮ ಸತ್ಯಗಳೆಂದು ಒಪ್ಪಿಕೊಳ್ಳು ವರು. ಅವರಿಗೆ ಪ್ರತ್ಯಕ್ಷ ಅನುಮಾನ, ಶಬ್ದ ಮತ್ತು 
ಉಸಮಾನ ಪ್ರಮಾಣಗಳು. 

ಸಾಂಖ್ಯರು ದ್ವಿ-ತತ್ತ್ವ್ವವಾದಿಗಳು. ಅವರೆ ದೃಷ್ಟಿಯಲ್ಲಿ ಪ್ರಕೃತಿ ಮತ್ತು ಪುರು 
`ಷರು ಅಂತಿಮ ತತ್ವಗಳು. ಅವರು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ. ಈ ತ್ರಿವಿಧ 
ಪ್ರಮಾಣಗಳನ್ನು ಒನ್ಸಿಕೊಳ್ಳುವರು 

ಆಚಾರ್ಯ ಶಂಕರರ ದೃಷ್ಟಿಯಲ್ಲಿ ಬ್ರಹ್ಮವೊಂದೇ ಅಂತಿಮಸತ್ಯ. ಆದು ಸತ್‌, 
ಚಿತ”, ಆನಂದ. ಅದು ನಿರ್ಗುಣ, ನಿರಾಕಾರ. ರಾಮಾನುಜ ಹಾಗೂ ಮಧ್ವರ ಬ್ರಹ್ಮ 
ಸಗುಣ ಬ್ರಹ್ಮ. ಆತ ವಿಷ್ಣು, ನಾರಾಯಣ. "ಅನಂತ ಕಲ್ಯಾಣ ಗುಣ ಪರಿಪೂರ್ಣ. 

ಜೈನರು ಜಡೆ ಅಜಡ -- ಜೀವ, ಅಜೀವ ತತ್ತ್ವಗಳನ್ನು ಹೇಳಿದರು. ಬೌದ್ಧರು 
ಜೀವನದ ಅನಿತ್ಯತೆಯನ್ನು ಸಾರಿದರು. ಎಲ್ಲವೂ ಕ್ಷಣಿಕ, ಎಲ್ಲವೂ ದುಃಖ-ಎಂದು ಅವರು 
-ಹೇಳಿದರು. ಶೂನ್ಯ ತತ್ತ್ವವನ್ನು ಸ ತಿಪಾದಿಸಿದರು. ಅನಾತ್ಮ ವಾದವನ್ನು ಎತ್ತಿಹಿಡಿದರು. 

ಹೀಗೆ ಭಾರತೀಯ ತತ್ತ್ವಶಾಸ್ತ್ರದಲ್ಲಿ ವೈವಿಧ್ಯತೆಯನ್ನೂ, ಒಂದು ಬಗೆಯ 
ಸಮಗ್ರತೆಯನ್ನೂ ನಾವು ಕಾಣುತ್ತೇವೆ. ಪ್ರೂ. ಎಂ. ಹಿರಿಯಣ್ಣ ನವರು ಈ ಮಾತನ್ನು 
ಹೇಳುತ್ತ : ಭಾರತದಲ್ಲಿ ವಿವಿಧ ತತ್ತ್ವ ಸಿದ್ಧಾಂತಗಳು ಎರಡು ಸಲ ಬಂದು ಹೋಗಿವೆ ! 
ಒಮ್ಮೆ ಷಡ” ದರ್ಶನಗಳಲ್ಲಿ; ಮತ್ತೊಮ್ಮೆ ಬದ್ಧ ಸಿದ್ಧಾಂತದ ವಿವಿಧ ಶಾಖೆಗಳಲ್ಲಿ?! 


ಎಂದಿದ್ದಾರೆ. 


ಮೋಕ್ಷ ಕಲ್ಪನೆ 

ಚಾರ್ವಾಕರನ್ನು ಬಿಟ್ಟು ಎಲ್ಲ ದರ್ಶನಗಳೂ ಮೋಕ್ತನನ್ನು ಒಪ್ಪಿಕೊಳ್ಳುತ್ತವೆ. 
ಮೋಕ್ಷವ್ರ ಪರಮಪುರುಷಾರ್ಥ. 

ಮೋಕ್ಷದ ಉದ್ದೇಶ ದುಃಖ ನಿವಾರಣೆ. ಈ ದುಃಖ ಮೂರು ಬಗೆಯದು : ಆದಿ 
' ಭೌತಿಕ, ಆಧ್ಯಾತ್ಮಿಕ ಮತ್ತು ಆದಿ ದೈವಿಕ. ಕಾಡು ಪ್ರಾಣಿಗಳಾದ ಹುಲಿ, ಸಿಂಹ, 
ಸರ್ನ, ಸಮಾಜದಲ್ಲಿರುವ ಈ ಸ್ವರೂನದ ಜನರಿಂದ ಬರುವ ದುಃಖ ಆದಿಭೌತಿಕ ದುಃಖ, 
ಮಾನಸಿಕ ಚಿತೆ, ಆಂತರಿಕ ದುಃಖವು ಆಧ್ಯಾತ್ಮಿ ಕ ದುಃಖ. . ಭೂಕಂಪ, ಮಹಾ 
ಸ್ಯನ ಅಂಕೆಯನ್ನು ಮೀರಿದ ದುಃಖ ಆದಿದ್ದೆವಿಕ ದುಃಖ. 
"ಸಾಂಖ್ಯಕಾರಿಕಾ'ದಲ್ಲಿ "ದುಃಖತ್ರಯಾಭಿಘಾತಾತ್‌' ಎಂದು 
ಡ್ನೇಶ ಈ ಮೂರು ಬಗೆಯ ದುಃಖಗಳ ನಿವಾರಣೆಗಾಗಿ 


ಪೂರ ಇತ್ಯಾದಿ. ಮನು 
ಈಗ್ವರ ಕೃಷ್ಣಾ pc 
ಹೇಳಿ, ಸಾಂಖ್ಯದರ್ಶನದ ಉ 
ಎಂದು ಹೇಳುತ್ತದೆ. 

9 


೬೬ ಮಾನವಿಕ ಕರ್ಣಾಟಕ 


ಶುದ್ಧೋದನ ದೊರೆಯ ಮಗನಾದ ಸಿದ್ಧಾರ್ಥ ಸುಖದಿಂದಲೆ&೩ ಅಷ್ಟ ಐಗ್ತರ್ಯ : 
ಗಳಿಂದ ಬೆಳೆದ ಆದರೆ ಮುದುಕನನ್ನು, ರೋಗಿಯನ್ನು ; ಹೆಣವನ್ನು, ಸನ್ಯಾಸಿ # 
ಯನ್ನು ಕುಡಾಗ ಜೀವನದ ದುಃಖದ ಮೂಲವನ್ನೂ , ದುಃಖ ನಿವಾರಣೆಯ ' 
ಉಪಾಯನನ್ನೂ ಕಾಣಲು ಬಯಸಿ ರಾಜ್ಯನನ್ನು , ಹೆಂಡತಿಯನ್ನು, ಮಗುವನ್ನು 
ತೊರೆದ. ಅಷ್ಟಸಥನನ್ನೂ ನಾಲ್ಕು ಸತ್ಯಗಳನ್ನೂ ಬೋಧಿಸಿದ, ಗೌತಮ * 


ಬುದ ನೆನಸಿದ. 


ಭಾರತೀಯ ತತ್ವಜ್ಞಾ ನ ಫಿಗಳ ಅಭಿಪ್ರಾಯದಲ್ಲಿ ಮೋಕ್ಷವು ಕೇವಲ ವೈಚಾರಿಕ - 4 


ಕಲ್ಪ ನೆಯಲ್ಲ. ಅದು ಸವನ ಗಳಿಸುವ ದು ಸ್ಥಿತಿ. ಈಸಿ ಶೃತಿಯಲ್ಲಿ ಸು p; 


ಗಳಲ್ಲ ನಿವಾರಣೆಯಯಗುತ್ತವೆ, ದುಃಖಗಳೆಲ್ಲ ದೂರವಾಗುತ್ತವೆ. ಬೌದ್ದರು ನ್ಯಾಯ ತೆ 
ವೈಶೇಷಿಕರು, ಸಾಂಖ್ಯರು ಮತ್ತು ಮೀಮಾಂಸಕರು ಮೋಕ್ಷದ ಗುರಿ ದುಃಖ ನಿವಾರಣೆ ' 
ನಿವಾರಣೆಯೆಂದು ಉಸುರಿದರೆ, ಜೈನರು ಮತ್ತು ವೇದಾಂತಿಗಳು ಮೋಕ್ಷದ ಗುರಿ ದುಃಖ ತೆ 
ನಿವಾರಣೆಯಷ್ಪೆ € ಆಗಿರದೆ, ಸುಖ ಮತ್ತು ಆನಂದಗಳ ಅನುಭವ- ಎಂದೂ ಹೇಳುವರು. ' 

ಬೌದ್ಧರ ದೃಷ್ಟಿಯಲ್ಲಿ ಆಕಿ ಎಲ್ಲ 'ಮಃಖದ ಮೂಲ. ಆಶೆಯಿಂದ ಪ್ರಾ ತ್ರಾರಂಭವಾದ 
ಭಾವಚಕ್ರ ಅಥವಾ ಕರ್ಮಚಲ್ರ ವನ್ನೇ ಅವರು ನಮ್ಮೆದುರು ಇಡುವರು. ಅಷ್ಟ ಪಥದ 4 


ಮಾರ್ಗದಿಂದ ನಿರ್ವಾಣ ಸಾಧ್ಯ. 


ನ್ಯಾಯ. ವೈಶೇಸಿಕರ ದೃಷ್ಟಿ ಯಲ್ಲಿ ಆತ್ಮವು ಮೂಲರೂಪದಲ್ಲಿ ಯಾವ ಆಕೆಯನ್ನೂ ಖೆ 
ಹೊಂದಿಲ್ಲ. ಮೋಕ್ಷ ಚಂತ ಅಪವರ್ಗವನ್ನು, ಹೊಂದುವುದೆಂದರೆ ಮೂಲ ಸ್ವರೂಪದ ಷ್ಠ 


ಆತ್ಮನನ್ನು ಅರಿಯುವುದು. ಅದರ ಸ್ಥಿತಿ ಶಿಲೆಯಾತೆ, 


ಪ್ರಕೃತಿ-ಪುರುಷರ ಭೇದವನ್ನು ತಿಳಿಯುವುದು, ವ್ಯಕ್ತಾವ್ಯಕ್ತ ಜ್ಞಾ ನವನ್ನು ¥ 
ಹೊಂದುವುದು ಸಾಂಖ್ಯ ಕೈವಲ್ಯದ ಹಾದಿ. ಪತಂಜಲಿಯ ಅಷ್ಟಾಂಗಯೋಗವು ಇದಕ್ಕು ' 


ಪೂರಕ, 
ಮೀಮಾಂಸಕರು ಯಜ್ಞಯಾಗಾದಿಗಳನ್ನು ಒತ್ತಿ ಹೇಳಿದರು. ವೇದದಲ್ಲಿ ಉಕ್ತ 
ವಾದ ನಿತ್ಯ ನೈನಿತಿಕ ಕರ್ಮಗಳನ್ನು ಆಚರಿಸುತ್ತ, ಕಾಮ್ಯ, ಸ ರ್ರತಿಸಿದ್ದ ಕರ್ಮಗಳನ್ನು 
ವರ್ಜಿಸಿ ನಡೆದಾಗ ಸೆ ರ್ಗಸಿದ್ಧಿ ) ಸುಲಭವಾಗುತ್ತ ಜಿ ಅಜೇ ಮೀಮಾಂಸಕರ ಮೋಕ್ಷ. 
ಜೈನರ ಅಭಿಪ್ರಾಯದಲ್ಲಿ ಸಂಸಾರ ಬಂಧನಕ್ಕೆ ಮೂಲ ಕಾರಣ ಕರ್ಮ. ತ್ರಿರತ್ನ 
ಗಳಿಂದ (ಒಳ್ಳೆಯ ನಿಚಾರ. ಒಳ್ಳೆಯ ಮಾತು, ಒಳ್ಳೆಯ ನಡತೆ) ಕರ್ಮ ಬಂಧನ ಹರಿದು, 
ಮೋಕ್ಷ ಪ್ರಾಪ್ತಿ ಸಾಧ್ಯ. 


ಶಂಕರಾಚಾರ್ಯರರ ಮತಕ್ಕೆ ಅನುಗುಣವಾಗಿ ಅತ್ಮ ಮತ್ತು ಬ್ರಹ್ಮ ಒಂದೇ. ' 


ಈ ತಾದಾತ್ಮ್ಯವನ್ನು ಅರಿಯುವುದೇ, ಹೊಂದುವುದೇ ಮೋಕ್ಷ. ರಾಮಾನುಜ ಹಾಗೂ 
ಮಧ್ವರ *ಭಿಪ್ರುಯದಲ್ಲಿ ಜೀವ ವಿಷ್ಣು ವಿನ ಲೋಕವಾದ ವೈ ಕುಂಠನನ್ನು ಸೇರುವುದು 
ಮೋಕ್ಷ. ಕಾವಿ ಕಳಟಕೆ ದಹಿ ಸ್ಟಿಯ್ಲ ಜೀವ ಪರಮಾತ ನೊಡನೆ ವಿಶಿಷ್ಟ ರೀತಿಯಲ್ಲಿ ' 
ಮೋಕ್ಷದಲ್ಲಿ ಕೂಡಿಕೊಂಡರೆ, ಮಧ್ವರ ದೃಷ್ಟಿಯಲ್ಲಿ ಮೋಕ್ಷದಲ್ಲಿ tox ಜೀವ ಪರ 


ಭಾರತೀಯ ತತ್ತ ಶಾಸ್ತ್ರದ ತಿರುಳು 44 


ಮಾತ್ಮರ ಭೇದ ಉಳಿಯುತ್ತಡೆ. ಈರ್ವರೂ ಮೋಕ್ಷ ಪ್ರಾಪ್ತಿಗಾಗಿ ಭಕ್ತಿಯನ್ನೇ 
ಹೇಳಿದರು. 

ರಾಮಾನುಜರು ಮತ್ತ ಮಧ್ವೆರು ನಿದೇಹ ಮುಕ್ತಿಯನ್ನು ಹೇಳಿದರು. ಅಂದರೆ 
ಜೀಹ ಬಿದ್ದು ಹೋದ ಮೇಲೆಯೇ ಮೋಕ್ಷ ಸಾಧ್ಯ. ದೇಹವು ಮೋಕ್ಷ ಪ್ರಾಪ್ತಿಗೆ 
ಆತೆಂಕ. ಅದು ಜಡೆ. 

ಸಾಂಖ್ಯರು ಹಾಗೂ ಶಂಕರಾಚಾರ್ಯರು ಜೀವನ್‌-ಮುಕ್ತಿಯನ್ನು ಸಾರಿದರು. 
ಈ ಜೀವನದಲ್ಲಿಯೇ ಇದ್ದು ಮುಕ್ತಿಯನ್ನು ಹೊಂದುವದು ಸಾಧ್ಯ, ಭಗವದ್ಗೀತೆಯಲ್ಲಿ 
' ಬರುವ ಸ್ಥಿತಪ್ರಜ್ಞ ನಂತೆ, ಕೆಸರಿನ ಮಧ್ಯದಲ್ಲಿಯ ತಾವರೆಯಂತೆ. 


ವಿಚಾರ ಮತ್ತು ಅನುಭಾವ (Reason and Revelation) 


ಅನುಭಾವಗಮ್ಯವಾದ ಭಾರತೀಯ ತತ್ತ್ವಶಾಸ್ತ್ರದಲ್ಲಿ ವಿಚಾರಕ್ಕೆ ಆಸ್ಪದನಿದೆಯೆ ? 
ಎಂದು ಯಾರಾದರೂ ಕೇಳಿದರೆ « ಇದೆ 'ಯೆಂದು ನಿಸ್ಸಂದಿಗ್ಗ ವಾಗಿ ಹೇಳಬಹುದು. 
ಪ್ರತಿಯೊಂದು ಸಿದ್ಧಾಂತವೂ ಪ್ರಮಾಣವನ್ನು ಕುರಿತು ಹೇಳಿದೆ. ಚಾರ್ವಾಕರು ಪ್ರತ್ಯಕ್ಷ 
ಪ್ರಮಾಣವನ್ನು ಮಾತ್ರ ಒಪ್ಪುತ್ತಾ ಕಿ. ತರ್ಕ ಮತ್ತು ಜ್ಞಾ ನ ಮೀಮಾಂಸೆಗೆ ಕೊಡುಗೆ 
; ಯೆನ್ನಿತ್ತ ನೈಯಾಯಿಕರು ಪ್ರತ್ಯಕ್ಷ, ಅನುಮಾನ, ಶಬ್ದ ಮತ್ತು ಉಸಮಾನ-ಹೀಗೆ 
ನಾಲ್ದು ಪ್ರಮಾಣಗಳನ್ನು ನಮ್ಮೆದುರು ಇಡುತ್ತಾರೆ. "ನ್ಯಾಯ ಸಿದ್ಧಾಂತವನ್ನು 
ಅಭ್ಯಸಿಸದ ಹೊರತು, ವೇದಾಂತದಲ್ಲಿ ಪ್ರವೇಶವಿಲ್ಲ 'ವೆಂಬ ಮಾತು ತರ್ಕ, ವಿಚಾರದ 
ಮಹತ್ತ್ವವನ್ನು ತಿಳಿಸಿ ಹೇಳುತ್ತದೆ. ಮೀಮಾಂಸಕರು ಮತ್ತು ವೇದಾಂತಿಗಳು ಅನುಸ 
ಲಬ್ಧ ಮತ್ತು ಅರ್ಧಾಸತ್ತಿ ಎಂಬ ಇನ್ನೂ ಎರಡು ಪ್ರಮಾಣಗಳನ್ನು ಸಿ ಎ ಕರಿಸುತ್ತಾ ರೆ. 

ಸಿ. ಡಿ. ಬ್ರಾಡ್‌ ಎಂಬ ಪಾಶ್ಚಾತ್ಯ ತತ್ತ್ವಜ್ಞರು ತಮ್ಮ Five Types 
of Ethical Theory ಎಂಬ ಪುಸ್ತ ಕದಲ್ಲಿ ಡೇನಿಡ್‌ ಹ್ಯೂವತ್‌ನನ್ನು ಕುರಿತು 
ಬರೆಯುವಾಗ ವಿಚಾರದ ಮೂರು ಮುಖಗಳನ್ನು ಕುರಿತು ಹೀಗೆ ಬರೆಯುತ್ತಾರೆ: 
(೧) ಇಂದ್ರಿಯ ಅನುಭವದ ಪೂರ್ವದ ಜ್ಞಾನ (೨) ಸಾಮಾನ್ಯ ತರ್ಕ (೩) ಅಂತೆ 
ಜಾ ೯ನದ ಅನುಮಾನೋಕ್ತಿ (inductive induction) 

ಪಾಶ್ಚಾತ್ಯರು ಸಾಮಾನ್ಯವಾಗಿ ಇಂದ್ರಿಯಾತೀತ ಅನುಭನವನ್ನು ಒಪ್ಪುವುದಿಲ್ಲ. 
ಆದರೆ ಭಾರತೀಯರಿಗೆ ಅದೇ ಮೂಲಧನ. ಜಾಗೃತ ಅವಸ್ಥೆಯಲ್ಲಿ ದೇಹ, ಇಂದ್ರಿಯ 
ಗಳು, ಮನಸ್ಸು ಕೆಲಸ ಮಾಡುತ್ತಿರುತ್ತವೆ. ಸ್ವಪ್ನಾವಸ್ಯೆಯಲ್ಲಿ ದೇಹ, ಇಂದ್ರಿಯೆಗಳು 
ವಿರಮಿಸಿದು. ಮನಸು ಕೆಲಸ ಮಾಡುತಿ ರುತ ಜಿ. ಸುಷುಸಿ,ಯಲ್ಲಿ ಮಾನಸಿಕ 
ಸ ಎ po) -d ತಿ ನಂ 
ಕ್ರಿಯೆಯೂ ನಿಂತು ಆತ್ಮ ತತ್ತ್ವ ಸಾಕ್ಷಿಯಾಗಿ ನಿಂತು ಅನುಭನನನ್ನು ಹೊಂದುತ್ತಿರು 
ತ್ತ ಡೆ. 

ವಿಚಾರಕ್ಕೆ ಇತಿ-ಮಿತಿಯುಂಟು. ಅದೆರೆ ಜೀವಾಳ ಭೇದ ಮತ್ತು ನಿಶ್ಲೇಷಣೆ. 
ವತಿ ವಸು ಭೇದೆ: ಕಾರ್ಯ-ಕಾರಣ ಭೇದ ; ಕರ್ತು-ಕ್ರಿಯೆ ಭೇದ. ಇತ್ಯಾದಿ. 
ಶ್ರಿಯಂ ಆಪಿ 


೬೮ ಮಾನವಿಕ ಕರ್ಣಾಟಕ 


ಸತ್ಯ ಮತ್ತು ಅನುಭವ ಈ ಭೇದಗಳನ್ನು ಮೀರಿದ್ದು. ಶಾಕುಂತಳೆ ನಾಟಿಕಲ ಸ್ವಾರಸ್ಯ | 


ಅನುಭವಿಸಬೇಕಾದರೆ, ನಮಗೆ ಬೇಕಾದದ್ದು ತಾದಾತ್ಮ್ಯಭಾವ, ವಿಶ್ಲೇಷಣೆಯಲ್ಲ. 
ಒಂದು ವಿಚಾರ ಮತ್ತೊಂದು ವಿಚಾರದಿಂದ ಭಿನ್ನ. ವಿಚಾರಕ್ಕೆ ಅಂತವಿಲ್ಲ. 


ವೇದ ಆರ್ಷಜ್ಞಾನ. ಅದರ ಸಂಸತ್ತು ಅನುಭೂತಿ, ಸಂಗೀತವಲ್ಲಿ ವಿಜ್ಞಾನದಲ್ಲಿ, 4 
ಆ ವಿಷಯಗಳ ತಜ್ಞರನ್ನು ನಾನೆ ಗೌರನಿಸಿ ಅವರ ಅಭಿಪ್ರಾಯಗಳನ್ನು ಸ್ವೀಕರಿಸು ತ 
ತೆ ವೆ. ಆದೇ ರೀತಿ ಆತ್ಮದ ಅನುಭವನಲ್ಲಿ ನಮ್ಮ ಖಸಿ._ಪುಂಗವರ ಅನುಭನಗಳನ್ನೊಳ 4 
ಗೊಂಡೆ ವೇದವನ್ನೇಕೆ ನಾವೆ ಗೌರವಿಸಬಾರದು 9 ಶಾಸ್ತ್ರಾರ್ಥ ನಿರ್ಣಯದಲ್ಲಿ ವಿಚಾರ ' ಕ 
ನಮಗೆ ತುಂಬ ಪ್ರಯೋಜನಕಾರಿ. ಇಷ್ಟೇ ಅಲ್ಲ, ವಾಚಸ್ಪತಿ ಮಿಕ್ರರಂಥವರು. "ಸಾವಿರ ಷಿ 
ವೇದಗಳು ಬೆಂಕಿ ತಣ್ಣಗೆ ಎಂದು ಹೇಳಿದರೆ, ಆ ವೇದಗಳನ್ನು ಆಚೆಗೆ ನೂಕಿ' ಎಂದು ' 


ನುಡಿದದ್ದು, ನಮ್ಮನರು ಪ್ರತ್ಯಕ್ಷ ಪ್ರಮಾಣಕ್ಕೆ ಇತ್ತ ಮಹತ್ತ ಎದ ಸಂಕೇತ. 
ನೀತಿ 


ಇ, 


ಎಂಬ ಎಂ. ಹಿರಿಯಣ್ಣನವರ ಮಾತು ತುಂಬ ಸಾರ್ಥಕವಾಗಿದೆ. ಸಾಮಾನ್ಯರಿಗೆ ' 
ಒಳಿತು. ಕೆಡಕಿನ ಹೋರಾಟ, ಆ ಸ್ಲಿತಿಯನ್ನು ಮೀರಿದ ಸಿ ತನೃಜ ರಿಗೆ ಸದುಣ ತಾನೆ * 
ಈ ಷಿ ಇ ಅ ೧ 


ತಾನಾಗಿ ಹರಿಯುತ್ತಿದೆ, ಸಚ್ಚಾರಿತ್ರ್ಯ ಮೈ ವೆತ್ತಿನಿಂತಿದೆ. 

ಉಪನಿಷತ್ತಿನಲ್ಲಿ ಆತ್ಮದ ಅಮರತ್ವವನ್ನು ಯಮಧರ್ಮರಾಯ ನಚಿಕೇತನಿಗೆ 
ಒಮ್ಮೆ ಲೆ ಬಿಟ್ಟು ಕೊಡಲಿಲ್ಲ. ಆತನನ್ನು ನೈತಿಕವಾಗಿ ಬಹುವಿಧವಾಗಿ ಮೊದಲು 
ಪರೀಕ್ಷಿಸಿದೆ. ದಾನವರು, ಮಾನವರು ದೇವತೆಗಳು ಪ್ರಜಾಪತಿಯ ಬಳಿ ಉಪದೇಶಕ್ಕೆ 
ಹೋದಾಗ ಅನನು ಇತ್ತ ಉಸದೇಶ ಒಂದೇ ಶಬ್ದ "ದಾ' ದಾನವರಿಗೆ "ದಯಧ್ವಂ' 
"ಕರುಣಾಮಯೆನಾಗು'; ಮಾನವರಿಗೆ "ದೀಯತಾಂ "ಉದಾರಿಯಾಗು' ಮತ್ತು ದೇವತೆ 
ಗಳಿಗೆ "ದಮ್ಯತಾಂ' "ಇಂದ್ರಿಯ ಫಿಗ್ರಹಿಯಾಗು' ಎಂಬ ಅರ್ಥವನ್ನು ಅದು ಕೊಟ್ಟಿತು. 

ಮೋಕ್ಷವನ್ನು ಬಯೆಸುವನನು ವೇದಗಳನ್ನು ಶ್ರವಣ ಮಾಡಬೇಕು. ನಂತರ 
ತನಗೆ ಮನಗಾಣುವವರೆಗೆ ಮನನ ಮಾಡಬೇಕು. ಅನಂತರ ಏಕಧ್ಯಾನ ಚಿತ್ತದಿಂದ 
ಜೀವನದಲ್ಲಿ ಮನನ ಮಾಡಿದ್ದು ಮೈಗೂಡಬೇಕು. ನಮ್ಮ ಸ್ವಭಾವದ. ಇನ್ನೊಂದು 
ಮುಖವಾಗಬೇಕು. K ಫಿ 

ಭಗವದ್ಗೀತೆಯಲ್ಲಿ ನಮ್ಮ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಕರ್ಮ, ಭಕ್ತಿ 
ಮತ್ತು ಜ್ಞಾನಗಳನ್ನು ಹೇಳಲಾಗಿದೆ.. ಕರ್ಮವು ನಿಷ್ಕಾಮವಾಗಬೇಕಾದರೆ ನಿಸ್ವಾರ್ಥ 


ವಾಗಿರಬೇಕು, ಫಲಾಸೇಕ್ಷೆಯಿಂದ ಕೂಡಿದ್ದಾಗಿರಬಾರದ್ದು ಸರ್ವಾರ್ಪಣಭಾವವನ್ನೊಳ | | 


ನೀತಿವಂತನಿಗೆ, ಧರ್ಮವಂತನಿಗೆ ಮಾತ್ರ ಅನುಭಾವ ಗಮ್ಯವಾದ ಮೋಕ್ಷದಲ್ಲಿ 1 
ಪ್ರವೇಶ, ಭಾರತೀಯರು ಮತ್ತು ಅವರ ತತ್ತ್ವಜ್ಞಾನ "ನೀತಿಯ ಆಚೆಗೆ' ಎಂಬ ಟೀಕೆ ' 
ಬರುವದು ಸಾಮಾನ್ಯ. ಆದರೆ ಆ ಮಾತಿನ ಅರ್ಥ ಸರಿಯಾಗಿ ಮಾಡಿಕೊಳ್ಳಬೇಕು. # 
ಸ್ಕಿತಪ್ರಜ್ಞರು ಅಥವಾ ದೇವ ಸಾಕ್ಸಾತ್ಕಾರವನ್ನು ಹೊಂದಿದವರು ಸದ್ಗುಣವನ್ನು ಅರಿತು ತ್ನ 
ಕೊಳ್ಳಲು ಪ್ರಯತ್ನಿಸುವುದಿಲ್ಲ, ಸದ್ದು ಣವು ಅವರಿಂದ ಓತಪ್ರೋತವಾಗಿ ಹರಿಯುತ್ತಿದೆ?2 * 


ಭಾರತೀಯ ತತ್ತ್ವಶಾಸ್ತ್ರದ ತಿರುಳು ೬೯ 


ಗೊಂಡಿರಬೇಕು. ಶ್ರದ್ಧೆ, ಶರಾಣಗತಿ, ಸರ್ವಾರ್ಸಣ ಭಕ್ತಿ ಮಾರ್ಗದ ಊರುಗೋಲು 
ಗಳು. ರಾಮಾನುಜರು ಮತ್ತು ಮಧ್ವಾಚಾರ್ಯರು ಭಕ್ತಿ ಯನ್ನು ಹೇಳಿದರು. ಸರ 
ತತ್ತ್ವದ ಸ್ವರೂಪವನ್ನು ತಿಳಿದು ಅದನ್ನು ಅರಿಯುವುದು ಅಥವಾ ಅದಕೊಡನೆ 
ತಾದಾರ್ತ್ಯ ಹೊಂದುವದು ಜ್ಞಾನಮಾರ್ಗದ ಗುರಿ. "ನಾನು-ನೀನು' ಎಂಬ ಭೇದ, 
“ನನ್ನದು” ಎನ್ನುವ ಅಹಂಕಾರ, ಮಾಯೆ ದೂರವಾಗಬೇಕು. ಜ್ಞಾ ನದಿಂದ ಮಾತ್ರ 
ಮೋಕ್ಷ ಎಂದು ಶಂಕರಾಚಾರ್ಯರು ಬೋಧಿಸಿದರು. 

ತತ್ತ ಎಜ್ಞಾನದ ಒಳ್ಳೆಯ ವಿದ್ಯಾರ್ಥಿಯಾಗಲು ಶಂಕರರು ಸಾಧನ ಚತುಷ್ವಯ 
ವನ್ನು ಹೇಳಿದರು ; ನಿತ್ಯಾನಿತ್ಯ ವಸ್ತು, ವಿವೇಕ, ಶಮದಮಾದಿಸಾಧೆನ ಸಂಸತ್‌, 
ಇಹ-ಅಮೂತ್ರಾರ್ಥ ಭೋಗ ವಿರಾಗ ಮತ್ತು ಮುಮುಕ್ತತ್ತ. ಎಂದಕಿ ನಿತ್ಯ ಮತ್ತು 
ಅನಿತ್ಯ ವಸ್ತುಗಳನ್ನು ಗುರುತಿಸುವ ವಿವೇಕ, ಸಾರಾಸಾರ ವಿಚಾರ ; ಶಾಂತಿ ಮತ್ತು, 
ಸಂಯನು ಇತ್ಯಾದಿ ಸಾಧನ ಸಂಸತ್ತು, ಈ ರೋಕದಲ್ಲಿ ಮತ್ತು ಸರಶೋಕದಲ್ಲಿಯೆ 
ವಸ್ತುಗಳ ಭೋಗದ ವಿಷಯವಾಗಿ ನಿರಾಗ್ಯ ಮತ್ತು ಮೋಕ್ಷವನ್ನು ಹೊಂದಬೇಕೆನ್ನುವ 
ಲವಲವಿಕೆ. 

ಸಾಂಖ್ಯರು «ವ್ಯಕ್ತಾ ವ್ಯಕ್ತಜ್ಜ ವಿಜ್ಞಾ, ನು ಹೇಳಿದರು. ಎಂದರೆ ಜಗತ್ತಿನ ಸಕಲ 
ಕ್ರಿಯೆಗಳು ಪ್ರಕೃತಿಯ ಮೂಲಕ, ಪುರುಷನು ಅಜ್ಜಾ ನದ ಮೂಲಕ ಅ ಎಲ್ಲ ಕ್ರಿಯೆ 
ಗಳೂ ತನ್ನವೇ ಎಂದು ತಿಳಿಯುತ್ತಾನೆ. ವ್ಯಕ, ವಾದುದು ಯಾವದು, ಅವ್ಯಕ್ತೆವಾದುದು 
ಯಾವದು ಎಂಬ ಸರಿಜ್ಞಾ ನ ಸಾಧಕನಲ್ಲಿ ಬೇಕು. | 

ಕ್ಲೈವಲ್ಯದ ಹಾದಿಯಲ್ಲಿ ಜೈನರು ತ್ರಿರತ್ಸ (ಸರಿಯಾದ ನಂಬುಗೆ, ಸರಿಯಾದ 
ಜ್ಞಾನ ಮತ್ತು ಸರಿಯಾದ ಆಚಾರ) ಹೇಳಿದಕ್ಕೆ ಗೌತನು ಬುಸ್ತನು ಅಷ್ಟೆ ಸಥ (ಸರಿ 
' ಯಾದ ನಂಬುಗೆ, ಸರಿಯಾದ ವಿಚಾರ, ಸರಿಯಾದ ಮಾತು, ಸರಿಯಾದ ಕೃತಿ, ಸರಿ 
ಯಾದ ಜೀವನೋಪಾಯ, ಖುಜು ಪ್ರಯತ್ನ ಖುಜು ನೆನಪು ಮತ್ತು ಖುಜು ಧ್ಯಾನ) 
ವನ್ನು ಒತ್ತಿ ಹೇಳಿದ. 

ಭಾರತೀಯ ತತ್ತ್ವಶಾಸ್ತ್ರದಲ್ಲಿ ಗುರುವಿನ ಮಹತ್ತ್ವವನ್ನು ವಿಶೇಷವಾಗಿ ಹೇಳ 
ಲಾಗಿದೆ. ಗುರುವಿನ ಗುಲಾಮನಾಗುನತನಕ ದೊರೆಯದಣ್ಣ ಮುಕುತಿ” ಎಂಬ 
ಮಾತು ಪರಿಪಾಠವಾಗಿದೆ. ಆದರೆ ಗುರು ಶಿಷ್ಯನನ್ನು ಸರೀಕ್ಲಿಸುನಂತೆ, ಶಿಷ್ಯನೂ ಗುರು 
ವನ್ನು ಸರೀಕ್ರಿಸಬೇಸು, ನರೇಂದ್ರನು ರಾಮಕೃಷ್ಣ ಸರನುಹೆಂಸರನ್ನು ಹೊನ್ನಿನ ವಿಷಯ 
ದಲ್ಲಿರುವ ಮೋಹನನ್ನು ಕುರಿತು ಸರೀಕ್ಷಿಸಿದಂತೆ. : 

« ಕರ್ಮ ಶಕ್ತ್ವ'ದಲ್ಲಿ ಭಾರತೀ ಯರಿಗಿರುವ ನಂಬುಗೆ ದೈವವಾದ (fatalism) 
ವಲ್ಲ. “ನಾನು ಮಾಡಿದ ಕರ್ಮಕ್ಕೆ ನಾನೇ ಹೊಣೆ ನನ್ನ ದೈವವನ್ನು ನಾನೇ 
ರೂಪಿಸಬಕ' ಎಂಬ ಅರ್ಥವನ್ನು ಕೊಡುನಂತಹದು. ಪೂರ್ವಾರ್ಜಿತ ಕರ್ಮದ ಪರಿ 
ಣಾಮನನ್ನು ಸಂಸುಮುದಿಂದ ತಡೆಯೆಲು ಸಾಧ್ಯವಾದರೆ, ಸ್ವಪ್ರಯತ್ನದಿಂದ ನನ್ನ 


೭೦ ಮಾನ ನಿಕ ಕರ್ಣಾಟಕ 


ಮುಂದಿನ ಜೀವನವನ್ನು ರೂಪಿಸಲು ಸಾಭ್ಯ, ನಾನು ಸ್ವತಂತ್ರ. ಎಂಬ ಮಾತುಗಳೂ 
ಕರ್ನತತ್ತ್ವದಲ್ಲಿ ಸೂಚಿತವಾಗುತ್ತ ವೆ. 

ತು ಜೀವನದ ಗುರಿ. ಬುದ್ಧಿಗೂ-ಅಕೆ:-ಉಾಮತೆಗಳಿಗೂ ತ ಹೋರಾಟ 
ಸತತವಾಗಿ ನಡೆದಿರುತ್ತದೆ. ಈ ಹೋರಾಟ ನಿಂತು ಮನುಷ್ಯ ಸಿದ್ಧಿ ಯನ್ನು ತಲುಪ 
ಬೇಕಾದರೆ ಒಂಸೇ ಜನ್ಮ ಸಾಕಾಗಲಿಕ್ಕಿಲ್ಲ. ಅನೇಕ ಜನ್ಮಗಳೂ What te ಈ 
ದೃಷ್ಟಿಯಿಂದ ಭಾರತಿ ತೀಯೆರು ಪುನರ್ಜನ್ಮ ನನ್ನು ನಂಬುತ್ತಾರೆ 
ಜೀವನ ನೂರು ವರುಷವೆದು ಭಾವಿಸಿ ಮೊದಲಿನ ಇಪ್ಪತ್ತೈದು :ವರ್ಷ ಬ್ರಹ್ಮಚರ್ಯ, 
ನಂತರದ ಇಪ್ಪತೈದು ಗ್ರಹಸ್ಮಾಶ್ರಮ; ಅನಂತರದ ಇಪ್ಪತ್ತೈದು ವಾನಪ್ರಸ್ಥ ಮತ್ತು 
ಕೊನೆಯ ಇಸ್ಪತ್ತೈದು ಸಂನ್ಯಾಸ-ವೆಂದು ಹೇಳಿದರು. ಇವು. ಆಶ್ರಮ ಧರ್ಮಗಳು: 
ವರ್ಣ ಧರ್ಮಗಳಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹುಟ್ಟನ ಮೇನೆ ಅವಲಂಬಿತ 
ವಾಗಿರವೆ, ವ್ಯಕ್ತಿಯ ಅಭಿರುಚಿ ಮತ್ತು ಸಾಮರ್ಥ್ಯದ ಮೇಲೆ ನಿಂತಿವೆ. 

ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಪುರುಷಾರ್ಥಗಳು. ಅರ್ಥ ಮತ್ತು ಕಾಮ 
ಗಳು ಧರ್ಮಕ್ಕೆ ಅನುಗುಣವಾಗಿರಬೇಕು. ಈಗಾಗಲೇ ಸೂಚಿಸಿದಂತೆ ಮೋಕ್ಷವು ಪರಮ 
ಪುರುಷಾರ್ಥ. 

ಒಬ್ಬ ನಲ್ಲಿ ಭಾರತೀಯರಿಗೆ ತತ್ತ _ ಜ್ಞಾನವ ಬರಿಯ ಜೀವನ ದೃಷ್ಟಿಯಲ್ಲ, ಅದು 

ಜೀವನ ಮಾಗ ೯. ಅಥವಾ ಅದು ಜೀವನದ ಅವಿಭಾಜ್ಯ ಅಂಗ.3 


ಅಡಿ ಟಿಪ್ಪಣಿಗಳು 


1 M. Hiriyanna: Outlines of Indian Philosophy, (London, 
Allen & Unwin, 1932) p. 198 
‘“All the different shades of philosophic theory realistic 
and idealistic—are found within Buddhism itself; and 
we have so to speak philosophy repeated twice over in 


India—once in 1he several Hindu systems and again in 
the different schools of Buddhism.” 


2 Dr. P. Nagaraja Rao, ‘“‘ The Spirit and Substance of 
Indian Philosophy— II Ethics ಹ the Spiritual Life * The 


Aryan Path Dec. 1956, p. 558 
"" In the words of pe Hiliyanna,.‘ they are not 


realizing virtue, but revealing it.” 

3 Hiriyanna: Outlines of Indian Philosophy (Allen & 
Unwin, 1932) p. 20 
"" Philosophy thereby becomes a way of life, not merely 
a way of thought.” 


ಹಿಂದಿನ ಕಾಲದಲ್ಲಿ ನಮ್ಮ ತನಣಜ ರಚನೆ ತುಂಬ ಧನಲಘಾಗಿಷ್ನು ವ್ಯಕ್ತಿಯ ' ] 


ಮಾನವಿಕ ಕರ್ಣಾಟಕ 


ನಿಷಯ ಸೂಚಿಕೆ 


ಸಂಪುಟ ೧೩ 


ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೨-೮೩ 


ಕೆ 


ನಿಷಯಸೂಚಿ 


ಲೇಖನಗಳು 

೧ ಅದ್ವೆ ಟ್ರ ಹೌ ಎಸ್‌. ರಾಮಕೃಷ್ಣರಾವ್‌ ೧೩ ೨ 

೨ ಅರಿಸ್ಟಾಟಲ್‌ ಸಸ ೧೩ ೪ 

೩ ಎಸ್‌. ಅರ್‌. ರಾವ್‌ ಜೀವನ ಎಚ್‌. ಎಂ. ನಾಗರಾಜರಾವ್‌" ೧೩-೨ 
ಮತ್ತು ಸಾಧೆನೆ-ಒಂದು 

ಪರಿಚಯ 

೪ ಕನ್ನ ಡಕ್ಕೆ ಕೆಟಲ್‌ ಮತ್ತಿತರ ಎಂ. ಜಯೆಂತಿಬಾಯಿ ೧೩-೪ 
ಮಿಶನರಿಗಳ ಳ ಕೊಡುಗೆ 

೫ ಕರ್ನಾಟಕದಲ್ಲಿ ರೇಷ್ಮೆ ಕೃಷಿ ಎಂ. ಎನ್‌. ವಿಜಯಕುಮಾರ್‌ ೧೩-೩ 
—ಒಂದು ವಿ ಷಣೆ ಫೆ. ವಾಸುದೇವಮೂರ್ತಿ 

೬ ಚಿಂತನ_೧೨ ಟ. ವಿ. ವೆಂಕಟಾಚಲಶಾಸ್ತ್ರೀ ೧೩-೧ 

೭ ಜಾನಪದ ಅಧ್ಯಯನದ ಅಂಬಳಿಕೆ ಹಿರಿಯಣ್ಣ ೧೩.೧ 
ಪ್ರಯೋಜನಗಳು 

'ಆ "ಜಾನಪದ? ವ್ಯಾಖ್ಯೆ ಕುರಿತು ಚ ೧೩-೪ 

೯ ಪುಟ್ಟ ಸ್ಪನವರ ಸಂಚಮಂತ್ರ ಜೆ. ಎನ್‌. ಕುಂದರಗಿ ೧೩-೧ 
ಮತ್ತು ಸಪ್ತ ಸೂತ್ರ- 
ಒಂದೆ ವಿಶ್ಲೆ ಹಣೆ” 

೧೦ ಪ್ರಾಚೀನ ಪಾಶ್ಚಾತ್ಯ ವಿ. ಎನ್‌. ಶೇಷಗಿರಿರಾವ್‌ ೧೩-೩ 


ತಾತ್ವಿಕ ಚಿಂತನೆ-ಪ್ಲೇಟೋ 
ಮತ್ತು ಅರಿಸ್ಟಾಟಲ್‌ 
೧೧ ಜೆಂಜಾನಿನ್‌ ಜೋವೆಟ್‌ ಬಿ. ಕೆಷ ೧೩-೧ 
ಮತ್ತು ಪ್ಲೇಟೋವಿನ 
ಸಂವಾದಗಳ ಭಾಷಾಂತರ 


೧೨ ಭಾರೆತೀಯೆ ತತ್ತ್ವಶಾಸ್ತ್ರದ ಜಿ. ಎನ್‌. ಕುಂದರಗಿ ೧೩-೪ 
| ತಿರುಳು | 
೧೩. ಮಾತಿನ ಕಲೆ ಎಂ. ಎಸ್‌. ತಿಮ್ಮಸ್ನ ಥ್ರ ಮನೆಫಟ್ಟ ೧೩-೩ 
೧೪ ಮುಸ್ಲಿಮರ ಕೆಲನ್ರ ಕೆ. ಮೊಹಮ್ಮದ್‌ ರ್‌ ೧೩-೪ 


ಸಂಸ್ರ ದಾಯೆಗಳು 

೧೫ ಮೈಸೂರು ನ ನಗರದ ವ್ಯಾಪ್ತಿ ಸಿ, ಎಂ. ಮುನಿರಾಮಸ್ಸ, ೧೩-೩ 
ಯೆಗ್ಸೇಕೆ ಇಷ್ಟೊಂದು ವೆ. ಎ. ದೇವಪಾಲ್‌ 
ಕೈಗಾರಿಕೆಗಳು ? 


ಈ) ಅ 
೪ 


Mee 


ವಿಗಿ 


ರವೀಂದ್ರರ ದೇವರ ಕಲ್ಪನೆ 


ನೈಚಾರಿಕತೆಯ ಮೂರನೆಯ 


ಮುಖ- ಬೌದ್ಧಿ ಕತೆ 

ಶಾಸನಗಳಲ್ಲಿ ಅಧ್ಯಾತ್ಮದ 
ಎಳೆಗಳು 

ಶಾಸನಗಳಿಂದ ಸಾಹಿತ್ಯಕ್ಕೆ 
ಕೊಡುಗೆ 

ಸಾಕ್ರಟೀಸ್‌ ಮತ್ತು 
ಸ್ಲೇಟೋ 

ಸಾಮಾಜಿಕ ಅರಣ್ಯ 
ಸಂವರ್ಧನೆ 


il 
ವಿ.ಎನ್‌. ಶೇಷಗಿರಿರಾವ್‌ 
ಡಿ. ಎಲ್‌. ಪಾಟೀಲ - 
ವಿಚ್‌. ಎಂ. ನಾಗರಾಜರಾವ್‌ 
ಬಾ. ರಾ. ಗೋಪಾಲ್‌ 


ಕೆ. ಎಸ್‌. ರಾಮಕೃಷ್ಣ ರಾವ್‌ 


ಆರ್‌. ಕೆ. ಸೋಮಶೇಖರ್‌ 


ಲೇಖಕರು 


೧ - 


೧೦ ಮೊಹಮ್ಮ ದ್‌ ಶರೀಫ್‌, ಕೆ. 


ಕುಂದರಗಿ, ಜಿ. ಎನ್‌. 


» 


ಕೃಷ್ಣ, ಬಿ. 


ಗೋಪಾಲ್‌, ಬಾ.ರಾ. 
ಜಯಂತಿಬಾಯಿ, ಎಂ. 


ತಿಮ್ಮಪ್ಪ ಮನೆಘಟ್ಟ, 


ವು 
ಎಂ. ಎಸ್‌. 
ದೇವಪಾಲ್‌, ವೈ.ಎ. 


ಮುನಿರಾಮ ಸ್ಪ, ಸಿ.ಎಂ. 


ನಾಗರಾಜರಾವ್‌, 
೫ಚ್‌. ಬಂ. 


» 


ಪಾಟೇಲ, ಡಿ.ಎಲ್‌. 


ಮುನಿರಾಮಸ್ತ್ರ, ಸಿ.ಎಂ. 


ದೇವಪಾಲ್‌, ವೈ.ಎ. 


= ದ 
೧೧ ರಾಮ ಕೃಷ್ಣರಾವ್‌", 


ಕೆ.ಎಸ್‌. 
» 


» 


ಲೇಖಕ ಸೂಚಿ 


ಪುಟ್ಟಸ್ಸನವರ ಪಂಚಮಂತ್ರ ಮತ್ತು ಸಪ್ತ 

ಸೂತ್ರ ಒಂದು ವಿಶ್ಲೇಷಣೆ ೧೩-೧ 
ಭಾರತೀಯ ತತ್ತ್ವ ಶಾಸ್ತ್ರದತಿರುಳು ೧೩-೪ 
ಬೆಂಜಾಮಿನ" ಜೋವೆಟ" ಮತ್ತು 

ಪ್ಲೇಟೋವಿನ ಸಂವಾದಗಳ ಭಾಷಾಂತರ ೧೩-೧ 
ಶಾಸನಗಳಿಂದ ಸಾಹಿತ್ಯಕ್ಕೆ ಕೊಡುಗೆ ೧೩-೨ 
ಕನ್ನಡಕ್ಕೆ ಕಿಟೆಲ್‌ ಮತ್ತಿತರ ಮಿಶನರಿಗಳ 

ಕೊಡುಗೆ ೧೩-೪ 


ಮಾತಿನ ಕಲೆ ೧೩-೩ 


ಮೈಸೂರು ನಗರ ವ್ಯಾಹ್ತಿಯಲ್ಲೇಕೆ 
ಇಷ್ಟೊಂದು ಕೈಗಾರಿಕೆಗಳು ? ೧೩-೩ 


ಶಾಸನಗಳಲ್ಲಿ ಅಧ್ಯಾತ್ಮದ ಎಳೆಗಳು ೧೩-೧ 
ಡಾ. ಎಸ್‌.ಆರ್‌, ರಾವ್‌ ಜೀವನ 
ಮತ್ತು ಸಾಧನೆ -ಒಂದು ಪರಿಚಯ ೧೩-೨ 
ವೈಚಾರಿಕತೆಯ ಮೂರನೆಯ ಮುಖ-- 
ಬೌದ್ಧಿಕತೆ ೧೩-೧ 


ಮೈಸೂರು ನಗರದ ವ್ಯಾಸ್ತಿ ಯೆಲ್ಲಿ ಕೆ 
ಇಷ್ಟೊಂದು ಕೈಗಾರಿಕೆಗಳು ? ೧೩-೩ 
ಮುಸ್ಲಿಮರ ಕೆಲವು ಸಂಪ್ರದಾಯಗಳು ೧೩-೪ 


ಸಾಕ್ರಟೀಸ್‌ ಮತ್ತು ಪ್ಲೇಟೋ ೧೩-೧ 
| ೧೩-೨ 

ಅದ್ವೈತ ೩ 

ಅರಿಸ್ಟಾಟಲ್‌ ೧೩-೪ 


೧೨ 


೧೩ 


೧೪ 
೧೫ 


೧೬ 
೧೬ 


ವಾಸುದೇವಮೂರ್ತಿ, ಕೆ. 
ವಿಜಯಕುಮಾರ್‌, 

ಎಂ. ಎನ್‌. ಟಿ 
ವಿಜಯಕುಮಾರ್‌, 

ಎಂ. ಎನ್‌, 
ವಾಸುದೇವಮೂರ್ತಿ, ಕೆ. 
ವೆಂಕಟಾಚಲಶಾಸ್ತ್ರೀ, ಭವಿ. 
ಶೇಷಗಿರಿರಾವ್‌, ವಿ.ಎನ್‌. 


ಸೋಮಶೇಖರ”, ಆರ್‌.ಕೆ. 
ಹಿರಿಯಣ್ಣ, ಅಂಬಳಿಕೆ 
2 


11 


ಕರ್ನಾಟಕದಲ್ಲಿ ರೇಷ್ಮೆ ಕೃಷಿ-ಒಂದು 


ವಿಶ್ಲೇಷಣೆ ೩. 
» » ೧೩. 


ಚಿಂತನ-೧೨ ೧೩-೧ 
ಪ್ರಾಚೀನ ಪಾಶ್ಚಾತ್ಯ ತಾತ್ರಿಕ ಚಿಂತನೆ 
ಎಷ್ಲೆ ಟೋ ಮತ್ತು ಅರಿಸ್ಟಾಟಲ್‌ ೧೩೨ 
ರವೀಂದ್ರರ ದೇವರ ಕಲ್ಪನೆ ೧೩-೪ 
ಸಾಮಾಜಿಕ ಅರಣ್ಯ ಸಂವರ್ಧನೆ ೧೩-೪. 
ಜಾನಪದ ಅಧ್ಯಯನದ ಸ್ರಯೋಜನಗಳು ೧೩-೧ 
“ಜಾನ ನ್ಯಾಖ್ಯೆ ಕುರಿತು” ೧೩-೪ : 


ವೆ 
ರಿಜಿಸ್ಟ್ರೀಷನ್‌ ಆಫ್‌ ನ್ಯೂಸ್‌ ಪೇಸ 


ರ್ಸ್‌ (ಸೆಂಟ್ರಲ್‌) 1956ರ 8ನೇ ನಿಯಮದ 


4ನೇ ಫಾರಂಗೆ ಸಂಬಂಧಿಸಿದಂತೆ « ಮಾನವಿಕ ಕರ್ಣಾಟಕ ” ತ್ರೈಮಾಸಿಕ ಪತ್ರಿಕೆಯ 
ಸ್ವಾಮಿಸ್ಟ ಮತ್ತು ಇತರ ವಿಷಯಗಳ ಬಾಬ್ದು ವಿವರ : 


|: 


ಪ್ರಕಾಶನ ಸ್ಥಳ 


ನಿಯೆತಕಾಲಿಕತೆ 
ಮುದ್ರಕರು 


ಸಂಪಾದಕರ ಹೆಸರು 


ರಾಷ್ಟ್ರೀಯತೆ 
ವಿಳಾಸ 


ಸತ್ರಿಕಾ ಸ್ವಾಮಿತ್ವೆ ಮತ್ತು | 


ವಿಳಾಸ ಬಂಡೆವಾಳದಲ್ಲಿ 
ಹಣ ಹಾಕಿರುವನರ ನಿನರ 


ಪ್ರಸಾರಾಂಗ್ರ ಮಾನಸಗಂಗೋತ್ರಿ, 
ಮ್ಸೆ ಸೂರು-6 

ತ್ರೈ ಮಾಸಿಕ 

ಟ. ಬಾಬು, ಶ್ರೀ ಲಕ್ಷ್ಮಿ ಮುದ್ರಣಾಲಯ 
728/1, 2ನೇ ಕ್ರಾಸ್‌, ರವೆ ಬೀದಿ, 
ಮೈಸೂರು 

ಭಾರತೀಯ 

ಶ್ರೀ ಲಕ್ಷ್ಮೀ ಮುದ್ರಣಾಲಯ, 
728/1, 2ನೇ ಕ್ರಾಸ್‌, ರನೆ ಬೀದಿ, 
ಮೈೆ ಸೂರು 

ಕೆ.ಟಿ. ವೀರಪ್ಪ, ನಿರ್ದೇಶಕೆ, ಪ್ರಸಾರಾಂಗ 
ಮಾನಸಗಂಗೋತ್ರಿ, ಮೈಸೂರು-6 
ಭಾರತೀಯ 

ಪ್ರಸಾರಾಂಗ, ಮಾನಸಗಂಗೋತ್ರಿ, 
ಮೈಸೂರು-6 

ಡಾ. ಬಾ. ರಾ. ಗೋಪಾಲ್‌ 

ಡಾ. ಸಿ. ಎಂ. ಮುನಿರಾಮಸ್ಸ್ಪ 
ಭಾರತೀಯ 

ಮೆ ಸೂರು ವಿಶ್ವ ವಿದ್ಯಾನಿಲಯ, 

ಮ್ಬೆ ಸೂರು-6 

ಮೈ ಸೂರು ವಿಶ್ವನಿದ್ಯಾನಿಲಯ, 
ಮೈಸೂರು..5 


ಕೆ. ಟ. ವೀರಸ್ಪನಾದ ನಾನು ಮೇಲಿನ ವಿವರಗಳಲ್ಲಿಯ ಎಲ್ಲ ನಿಷಯಗಳೂ ನನಗೆ 
ತಿಳಿದ ನುಟ್ಟಿಗೆ ಸತ್ಯನೆಂಸು ಈ ಮೂಲಕ ಘೋಷಿಸುತ್ತೇನೆ. 


(ಸಹಿ) ಕೆ. ಟಿ. ವೀರನ್ಪು 


ನಿರ್ದೇಶಕೆ ಹಾಗೂ ಪ್ರಕಾಶಕ, ಪ್ರ ಸಾರಾಂಗೆ, ಮೈಸೂರು-6 


ರ ವ ಪತ ಬ ಗತ ದಾ ಗಾರ್‌ ಫಾ ಮಾನಿ ಭಾನ ಟಾ ಹೂಂ 0. . ಟೆ 


ತ ಆ p 
8 ns ಕ್ಯೆ 
೪ 6 ೪ 6 ೪೨9 a4 ** ೪ ತ ಶೀ ಷಿ ಶಂ & . A 
ಕ ಹ" ಳಾ 
x " ಈ 
\ 
4 ಸ್ತ 1 | 


ಇತ್‌ ೬ ಈ | ತ 
aN ಸ £3 Ae 
¥ . ¢ ಇ 
ಷ್ಟ ತ s ಇ ¢. 

| ೪ ತ 

ತ ‘ w NE 
” # 
8 p Ne 
ಗ 

b |? 4 4 f-4 
35 e ೬... » hi ಈ 
) ಳ್ಳ ಕ್ರ x x ಜ್ಯ 1 
ಕೊ ಕ್ಯ 4 ತ ಕಗ ೫4 

ತೆ | ಕ be 3 

ಕ #3 

4 ಈ ಈ ಸಿಕ್ತ - 7 | ನ” 
8 ಆ ಗ ಣೆ 

K ತ ಬ್‌ 
} 
« p 9] 
* "w 
J 

| ಪ್ತ 3 1 

೫ ತಿ 

ಹ | 
ತೆ 

| 

ತ ಕೆಳ 


ಮೈಸೂರು ವಿಶ್ವವಿದ್ಯಾನಿಲಯದ ತ್ರೈಮಾಸಿಕಗಳು 
ಆಲ್ಲಿ. 4 
ಹ ಮಾನವಿಕ ಕರ್ಣಾಟಕ 


೫ ವಿಜ್ಞಾನ ಕರ್ಣಾಟಕ 
7 ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ನೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ Ry ನಾಲ್ದು ರೂಪಾಯಿ 
ಇತರರಿಗೆ ಆ ಆರು ರೊಪಾಯಿ 
ಸಂಸ್ಥೆಗಳಿಗೆ 6 ಎಂಟು ರೂಪಾಯಿ 


(ಅಜೀವ ಸದಸ್ಯತ್ವ : ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಡೈರೆಕ್ಟರ್‌ 
" ಪ್ರಸಾರಾಂಗ 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


